


ಶತಿಭಾಶಯಗಳೊಂದಿಗೆ 


ಎಸ್‌. ವಿ. ಆರ್‌. ಏಜೆನ್ಸೀಸ್‌ 
ಬೆಂಗಳೂರು 








ಸಂಪುಟ ೮ ಆಗಸ್ಟ್‌ ೧೯೯೧ ಸಂಚಿಕೆ ೧೧ 





ನಮ್ಮ ಪುಟ್ಟ ಪಾರ್ವತಿ ಶಾಲೆಗೆ ಹೊರಟಾಗ ಅವರಮ್ಮ ಅವಳ ಕೈಗೆ ಎರಡು 


ದಡಿ ಎ 
ಇಪ್ಪತ್ತೈದು ಪೈಸ ನಾಣ್ಯಗಳನ್ನ ಕೊಟ್ಟು, 


“ಪಾರೀ, ಒಂದು ನಾಲ್ಕಾಣೆಗೆ ನೀನು ಸ್ಕೂಲಿನಲ್ಲಿ ಕಡಲೇಕಾಯಿ ತೊಗೋ, 
ಇನ್ನೊಂದನ್ನ ಸ್ಕೂಲಿಂದ ಬರ್ತಾ ಗಣೇಶೆನ ಗುಡಿ ಹುಂಡಿಲಿ ಹಾಕ್ಸಿಡಮ್ಮಾ” ಅಂತ 
ಹೇಳಿ ಕಳಿಸಿದಳು. 


ಪಾರ್ವತಿ ಶಾಲೆಗೆ ಹೋಗ್ತಾ ದಾರೀಲಿ ಎಡವಿ ಬಿದ್ದಳು. ಜೇಬಿನಲ್ಲಿದ್ದ ಒಂದು 
ನಾಲ್ಕಾಣೆ ಜಾರಿ ಉರುಳಿಕೊಂಡು ಹೋಗಿ ಚರಂಡೀಲಿ ಬಿದ್ದು ಹೋಯಿತು. 


ಪಾರ್ವತಿ “ದೇವರೇ ನಿನ್ನ ನಾಲ್ಕಾಣೆ ಚರಂಡಿ ಕೊನೇಲಿ ಬಿದ್ದಿದೆ. ಅಲ್ಲಿಂದಾನೇ 
ತಗೊಂಬಿಡಪ್ಪಾ” ಅಂತ ಹೇಳಿ ಶಾಲೆಗೆ ಓಡಿದಳಂತೆ. 





ಸರ ಚು ಚಂದಾ ವಿವರ: ವಿಳಾಸ : 

ಸುಲಕುಗು ಗೆ 

೬... ಬಿಡಿ ವತಿ : ಅಪರಂಜಿ ಕಾರ್ಯಾಲಯ 

ಪ್ರೀ ಅರಾ.ಸೆ ಇ 36, 6ನೆಯ ಮುಖ್ಯ ರಸ್ತೆ 

ಶ್ರೀ ಶೇಷಗಿರಿ 2 ರೂ. 50 ಪೈ. ಮಲ್ಲೇಶರು ೃ ್ಸ್ಫೊ್ಪ 
ಅ Rd ವ 

ವಾರ್ಷಿಕ ಚಂದಾ : ಬೆಂಗಳೂರು 560003 

ಸಂಪಾದಕ : 25 ರೂ. ಕೆಲಸದ ವೇಳೆ: 

ಶಿವಕುಮಾರ್‌ ಆಜೀವ ಚೆಂದಾ: ಬೆಳಗೆ 8ರಿಂದ 10 ಗಂಟೆಯ 

[at 


250 ರೂ. ವರೆಗೆ 





ಈ ಸಂಚಿಕೆಯಲ್ಲಿ 





ಲೇಖನ ಲೇಖಕ/ಲೇಖಕಿ ಪುಟ 


ಅಪರಂಜಿ ಕಿಡಿ ಪ್ರಕಾಶ್‌ 4 

ಓದಿಗೆ ಬೆಲೆ ಇದೆಯೆ? ಸೀ. ಆರ್‌. ಸತ್ಯ 6 

ಹೇಗಾದರೂ ಸರಿ ಪಾಟಾಳಿ (ನಾ. ಕಸ್ತೂರಿ) 10 

ಯಾರು, ಯಾರಿಗೆ ಆರತಿ 14 

ಯಾವ ಸಂದರ್ಭದಲ್ಲಿ ಹೇಳಿದರು? 

ಸೇರು-ಸವ್ವಾ ಸೇರು ಶಿವು 16 

ಪ್ರಪಾತದ ಅಂಚಿನಲ್ಲಿ ಒಬ್ಬ ಬಾತ್ಮೀದಾರ 21 

ನುಡಿ ಕಿಡಿಗಳು ದೊಡ್ಡರಂಗೇಗೌಡ, 26 

ಅಂಚೆಯವಳು ಕಂಭಂ. ಕೃಷ್ಣಮೂರ್ತಿ ೨7 

ಕಾಷ್ಟಮಂಡುವಿನಲ್ಲಿ ಕೆಲವು ದಿನ. . ಪ್ರಕಾಶ್‌ 32 
ನಮ್ಮ ರಸ್ತೆಗಳ ದುರವಸ್ಥೆ ಶಾಂತಾ ರಘು 34 





ಮುದ್ರಣ : ಇಂಪ್ರೆಷನ್ಸ್‌, ಮಲ್ಲೇಶ್ವರಂ, ಬೆಂಗಳೂರು 
ದೂರವಾಣಿ; 342144 


3 


ಅಪರಂಜಿ 


(ತಿಳಿನಗೆಯ ಕಾರಂಜಿ) 





ನಂದ್ರಟ ೮ ಆಗಸ್ಟ್‌ ೧೯೯೧ ಸಂಚಿ3 ೧೧ 





ಪರಮತಃ ಸೇತೂನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯಃ 


ಶಿ 


ಬ್ರಹ್ಮಸೂತ್ರ-೩-೨-೭-೩೧ 





ಆತ್ಮನು ಧರಿಸಿಕೊಂಡಿರುವ ಸೇತು ; ಬ್ರಹ್ಮಕ್ಕೆ ನಾಲ್ಕು ಪಾದಗಳು, ಎಂಟಂ 
ಗೂರಸುಗಳು, ಹದಿನಿರು ಕಲೆಗಳು ಎಂದು ಉಪನಿಷತ್ತುಗಳಲ್ಲಿ ಹೇಳಿದೆ. 
ಆದುದರಿಂದ ಸೇತುವನ್ನು ದಾಟಿ ಬೇರೇನನ್ನೋ ಪಡೆಯುತ್ತಾನೆ. ಎಂಟು, 
ಹದಿನಾರು ಎಂಬ. ಅಳತೆಯಿರುವುದರಿಂದ ಬ್ರಹ್ಮವಲ್ಲದ್ದು ಬೇರೊಂದಿದೆ ಎಂದು 
ವಾದಿಗಳು ಹೇಳುತ್ತಾರೆ. 


ಕಟ್ಟೆಯು ನೀರನ್ನು ತಡೆದು ನಿಲ್ಲಿಸಿರುವಂತೆ ಬ್ರಹ್ಮವು ಜಗತ್ತನ್ನು ಹಿಡಿದಿದೆ. 
ನಾಣ್ಯದ ನಾಲ್ಕನೆಯ ಒಂದು ಭಾಗವನ್ನು (ರೂಪಾಯಿ, ಇಪತ್ತೈದು ಪೈಸೆ) 
ವ್ಯವಹಾರದಲ್ಲಿ ಬಳಸುವಂತೆ ಮಂದ, ಮಧ್ಯಮ ಅಧಿಕಾರಿಗಳಿಗೆ ಬ್ರಹ್ಮದಲ್ಲಿ ಆಸಕ್ತಿ 
ಯನ್ನುಂಟುಮಾಡಲು ಅಳತೆಯನ್ನು ಹೇಳಿದೆ. ಬ್ರಹ್ಮವು ತನಗೆರಡನೆಯದಿಲ್ಲದ 
ಸದ್ವಸ್ತು ಎನ್ನುವುದು ಸಿದ್ಧಾಂತ, 


ಮನಷ್ಯನು ಪ್ರಾರಬ್ಧ ಕರ್ಮವನ್ನು ಅನುಭವಿಸುವುದು ಎಂದಿಗೂ ತಪ್ಪಿದ್ದಲ್ಲ 
ಎನ್ನುವುದು ಸಿದ್ಧಾಂತ. 


ಪ್ರಜಾಪ್ರಭುತ್ವವು ಅತ್ಯಂತ ಶ್ರೇಷ್ಠ ರಾಜಕೀಯ ಪದ್ಧತಿ. ಅದು ದಬ್ಬಾಳಿಕೆ 
ಶೋಷಣೆಗಳಿಗೆ ಅವಕಾಶ ಕೊಡುವುದಿಲ್ಲ. ಕೊಟ್ಟರೆ ಆಡಳಿತಗಾರರನ್ನು ಬದಲಿಸ 
ಬಹುದು. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾ ರಂಗಗಳು ನಾಲ್ಕೂ 
ಪ್ರಜೆಯ ಶೋಷಣೆಯನ್ನು ತಡಯುತ್ತವೆ. ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ 
ಗಳನ್ನು ಪ್ರಜಾಪ್ರಭುತ್ವವು ನಿಷ್ಕೃಷ್ಟವಾಗಿ ಕೊಡುವುದರಲ್ಲಿ ಸಂಶಯವೇ ಇಲ್ಲ 
ಎಂಬುದು ಮಂದ, ಮಧ್ಯಮಾಧಿಕಾರಿಗಳಿಗಾಗಿ ಸೃಷ್ಟಿಸಿರುವ ಸಿಹಿ ಲೇಪನದ ಗುಳಿಗೆ 
ನೇತುವನ್ನು ದಾಟಿ ಬ್ರಹ್ಮವಲ್ಲದ ಇನ್ನೊಂದನ್ನು ಪಡೆಯುವೆನೆಂಬ ಭ್ರಮಿತ 
ನಂತೆ, ಒಂದು ಚುನಾವಣೆ ದಾಟಿದರೂ ಸಿಗುವುದು ಹಳೆಯ ನೇತಾಡುವ 
ಪಾಧ್ಲಿಮೆಂಟೇ. 


ಜೃ ಹಿಂದ್‌ 





“ದೇಶಕ್ಕಾಗಿ ಎಲರೂ ತ್ಯಾಗಕ್ಕೆ ಸಿದರಾಗಿ'. 
[x ಎ 


--ನರಸಿಂಹ ರಾವ್‌ 
“ಖಾತೆ ಹಂಚಿಕೆ; ಸಚಿವರಲ್ಲಿ ಅಸಮಾಧಾನ' 
ದಿನಪತ್ರಿಕೆಯ ಶೀರ್ಷಿಕೆಗಳು; ಅಕ್ಕವಕ್ಕದಲ್ಲಿ! 
x ಜೆ [3 
ಮನಮೋಹನ್‌ ಸಿಂಗ್‌ ನೂತನ ಅರ್ಥ ಮಂತ್ರಿ 
— ಸುದ್ದಿ 


ಅವರು ಧನ-ಮೋಹನರಾಗುತ್ತಾರೋ ಕಾದು ನೋಡಬೇಕು ! 


ಜೇ ತೇ ಡೇ 


ನಾವೆಲ್ಲರೂ ಬೆಲ್ಟ್‌ ಬಿಗಿ ಮಾಡಿ ದೇಶವನ್ನು ಮುಂದೆ ತರಬೇಕು. 
— ನರಸಿಂಹ ರಾವ್‌ 


ಧೋತಿ ಯಾವಾಗಲೂ ಉಡೋರಿಗೆ ಬೆಲ್ಟ್‌ ವಿಚಾರ ಏನು ಗೊತ್ತು? 
ಜೇ ಇ k 
ಭಾರತ ಚಿನ್ನ ಅಡವಿಟ್ಟಿತಂತೆ. 
— ಪತ್ರಿಕೆ 
ಕಸ್ಟಂಸ್‌ನಲ್ಲಿ ಬಂದದ್ದು ಒತ್ತೆಯಲ್ಲಿ ಹೋಯಿತು! 


ತೊ ತೇ ಜೇ 


ಷ್ಠ 


ಭಾರತದಲ್ಲೇ ಕೃತಕ ಕಣ್ಣಿನ ಲೆನ್ಸ್‌ ತಯಾರು ಮಾಡುತ್ತಾರಂತೆ. 


— ಸುದ್ದಿ 
ಎ 
ಅದರಲ್ಲಾದರೂ ದೇಶ ಹಸಿರಾಗಿ ಕಾಜುತ್ತೇನೋ? 
ತೇ ಜೆ ಜೇ 
ನರಸಿಂಹ ರಾವ್‌ ಹುಟ್ಟು ಹಬ್ಬ. 
— ಪತ್ರಿಕೆ 
ಅರ್ಥವಾಯಿತು! 
ತ್ಯ ೫ ಜಃ 
ನ್ಯಾಯ ಮಂಡಲಿ ತೀರ್ಪಿಗೆ ಕರ್ನಾಟಕದೆಲ್ಲಿ ತೀವ್ರ ಅಸವರಾಧಾನ. 
— ಸುದ್ದಿ 
೦ 


ಪರಿಸ್ಥಿ ತ್ರಿ ಕಾವೇರದಿದ್ದರೆ ಸಾಕು. 
ತೆ ಷೆ ¥ 
ಬೆಲೆಗಳನ್ನು ಇಳಿಸಲು ನನ್ನ ಬಳಿ ಅಲ್ಲಾಉದ್ದೀನನ ಆದ್ಭುತ ದೀಪ ಇಲ್ಲ. 
— ಅರ್ಥ ಮಂತ್ರಿ 
ಶ್‌, ಹಾಗನ್ನ ಬೇಡಿ, ಒಂದು ಅಲ್ಪ ಸಂಖ್ಯಾತರ ಗುಂಪಿಗೆ ರೇಗಬಹುದು ! ! 
ಜ್ಯ ಕ ಜೀ 
ಭಾರತ, ಚಿನ್ನೆ ಒತ್ತೆ ಇಟ್ಟಿದ್ದಕ್ಕಾಗಿ ಕರ್ನಾಟಕದ ಮುಖ್ಯ ಮಂತ್ರಿಗಳು 
ಅಸಮಾಧಾನಗೊಂಡರಂತೆ ! 


ಜಂ ತೀ x 


ನೀರು ಕೊಡಿ ; ಜಯಲಲಿತಾ ಒತ್ತಾಯ. 


— ಶೀರ್ಷಿಕೆ 
ಹೌದು, ನಾವು ಅವರಿಗೆ ನೀರು ಕುಡಿಸಲೇಬೇಕು! 


ಹ 








ಓದಿಗೆ ಬೆಲೆ ಇದೆಯೆ? 


ಸೀ, ಆರ್‌. ಸತ್ಯ 





ಮೇಲ್ಕಂಡ ನಿರಾಶಾವಾದಿ ಪ್ರಶ್ನೆ, ಕೆಲಸ ಸಿಕ್ಕದೆ ಅಲೆಯುತ್ತಿರುವ ಅನೇಕ ಪದವೀ 
ಧರರ ಮನಸ್ಸಿನಲ್ಲಿ ಆಗಾಗ್ಗೆ ಎದ್ದು ಕಾಡುತ್ತಿದ್ದರೆ ಅದು ಸಹಜವೇ! ನನ್ನ 
ವಿಷಯವೇ ನೋಡಿ. ಕನ್ನಡ, ಎಂ.ಎ. ಪಾಸ್‌ ಮಾಡಿ, ಕಂಪ್ಯೂಟರ್‌ ಕೋರ್ಸ್‌ 
ಒಂದಕ್ಕೂ ಮಣ್ಣು ಹೊತ್ತು, ಜೊತೆಗೆ ಹೋಮಿಯೋಪತೀನೂ ಕಲಿತೆ. ಕೆಲಸ 


ಸಿಗಲಿಲ್ಲ. ಸರಿ ಮ್ಯಾನೇಜ್‌ಮೆಂಟ್‌ ಸರ್ಟಿಫಿಕೇಟು, ಫಸ್ಟ್‌ ಏಡ್‌ ಸರ್ಟಿಫಿಕೇಟು, 


ಡ್ರೈವಿಂಗ್‌ ಲೈಸೆನ್ಸ್‌ ಗಿಟ್ಟಿಸಿದೆ. ಕೆಲಸ ಇಲ್ಲ! ಅನಂತರ “ವೆಜಿಟೇರಿಯನ್‌ ಕುಕಿಂಗ್‌” 
ಹಾಗೂ “ವಾಶಿಂಗ್‌ ವಿತೌಟ್‌ ವಾಟರ್‌” ಅಂತ ಎರಡು ಕೋರ್ಸುಗಳನ್ನ ಮುಗಿಸಿ 
ಬೆಂಗಳೂರಿನ ಪಂಚತಾರಾ ಹೋಟೆಲೊಂದರಲ್ಲಿ ನಡೆದ (ಒಂದು ದಿನದ) “ಕಾಬೂಲ್‌ 
ದ್ರಾಕ್ಷಿಗೂ ಒಣ ದ್ರಾಕ್ಷಿಗೂ ಇರುವ ನಿಕಟ ಸಂಬಂಧ”ದ ಬಗ್ಗೆ ನಡೆದ ಕೋರ್ಸನ್ನೂ 


ಮುಗಿಸಿದೆ. ಕೆಲಸ? ನೋ ಛಾನ್ಸ್‌! 


ಆದರೆ ನಾನೊಬ್ಬ ಮಹಾ ಆಶಾವಾದಿ, ಮಗರ್‌ವಾಲ್ಸ್‌ ಟುಟೋರಿಯಲ್‌ 
ಅವರ ಜಾಹೀರಾತು ಜ್ಞಾ ಪಕಕ್ಕೆ ಬಂತು. “ಸ್ವೀಪಿಂಗ್‌ ಟೆಕ್ನಾಲಜಿ ಕೋರ್ಸ್‌” ಅಂತ 
ಹೊಸದಾಗಿ ತೆಗೆದಿದ್ದರು. ಇರಲಿ ನೋಡೋಣ ಅಂತ ಅದನ್ನೂ ಮುಗಿಸಿದೆ. ತಕ್ಷಣ 
ನನ್ನ ಅದೃಷ್ಟ ಖುಲಾಯಿಸ್ತು ನೋಡಿ ನಮ್ಮ ಪಕ್ಕದ ತಾಲೂಕಿನ ದೊಡ್ಡ ಸುಂಕೇ 
ಹಳ್ಳಿ ಮುನಿಸಿಪಲ್‌ ಆಸ್ಪತ್ರೇಲಿ ಕರೆ ಬಂತು! ಹೋದೆ! ಗೆದ್ದೆ!! ಬಂದೆ!!! 
ಕಾರಣ? ಓದಿಗೆ ಬೆಲೆ ಇದೆ! ಸಾಕ್ಷಿ? ಅಲ್ಲಿ ನಡೆದ ಇಂಟರ್‌ವ್ಯೂ ! ಅಕ್ಷರಶಃ ಕೆಳಗೆ 
ನಿವೇದಿಸಿದ್ದೀನಿ. ಓದಿ. 


ಚೇರ್ಮನ್ನು ನೋಡಪ್ಪಾ, ಸೀನಿಯರ್‌ ರೂಡಮಾಲಿ ಅಂದರೆ ಡಾಕ್ಟರ ಆಫೀಸು, 
ಎಂ.ಎಲ್‌.ಎ. ರೂಮು, ಹೊರಗಡೆ ಮೆಟ್ಲು ಇವೆಲ್ಲವನ್ನ ದಿನಕ್ಕೆ 
ನಾಲ್ಕು ಸಲ ಗುಡಿಸಿ, ಸಾರಿಸಿ, ಕನ್ನಡಿ ತರಹ ಇಟ್ಟಿರಬೇಕು. ನಿನ್ನ ಕೈ 
ನೋಡಿದ್ರೆ ಯಾವತ್ತೂ ಪೊರಕೆ ಹಿಡಿದ ಹಾಗೆ ಕಾಣೋಲ್ಲ. ಹೋಗಲಿ 
ಬಿಡು. ತೆಂಗಿನ ಪೊರಕೇಗೂ, ಹುಲ್ಲಿನ ಪೊರಕೇಗೂ ಏನು ವೃತ್ಕಾಸ 
ಹೇಳು. 


2 
ವಾನು pc 


ಒಬ್ಬ ಕಮಿಟಿ 


ಮೆಂಬ್ರು 


ಚೇರ್ಮನ್ನು 


ನಾನು 


7 


(ಸ್ವಗತ) ಮಗರ್‌ವಾಲ್ಸ್‌ ಸ್ಪೆಶಲ್‌ ನೋಟ್ಸ್‌, ಪೇಜ್‌ 22, ಪ್ಯಾರಾ 
ಮೂರೂ -- (ಜೋರಾಗಿ) ನಮ್ಮ ನಾಡಿನ ತೆಂಗಿನ ಪೊರಕೆಯ 
ಸರಾಸರಿ ತೂಕ 400 ಗ್ರಾಂಗಳು. ಸರಾಸರಿ ಉದ್ದ 90 ಸೆಂಟಿ 
ಮೀಟರ್ರು. 120 ಕಡ್ಡಿಗೂ ಕಮ್ಮಿ ಇದ್ದರೆ, ಅದು ಚಿಕ್ಕ ಪೊರಕೆ 
120ರಿಂದ ಮೇಲಕ್ಕೆ ದೊಡ್ಡೆ ಪೊರಕೆ, ಹುಲ್ಲಿನ ಪೊರಕೆ 
ವಿಂಗಡಣೆಯೇ ಬೇರೆ. 


ಸಾಕು, ಸಾಕು, ಏನೋ ಕೇಳಿದ್ರೆ ಏನೋ ಹೇಳ್ಬೇಡ. ಇಲ್ಲಿ ನೋಡಯ್ಯ. 
ನಮ್ಮ ಆಸ್ಪತ್ರೆಗೆ ಇನ್ನೇನು ಮಿನಿಸ್ಟರ್‌ ಬರ್ತಾರೆ, ಹತ್ತೇ ನಿಮಿಷಗಳಿವೆ 
ಅಂತ ಇಟ್ಕೋ. ಅಷ್ಟರಲ್ಲಿ ನಮ್ಮ ನರ್ಸಕ್ಕ ಒಂದು ಫಿನೈಲ್‌ ಬಾಟಲ್‌ನ 
ಆಫೀಸು ಮುಂದೇನೆ ಒಡೀತಾಳೆ. ಆದೇ ಟೈಮ್‌ಗೆ ನೀನು ನೆಲ ಸಾರಿ 
ಸೋಕ್ಕೆ ಇಟ್ಕೊಂಡಿರೋ ಬಕೆಟ್‌ ಒಬ್ಬ ಪೇಶೆಂಟ್‌ ನೋಡದೇನೇ 
ಒದೀತಾನೆ. ನೀರೆಲ್ಲಾ ಹರಿಯುತ್ತೆ. ಈ ಗಲಾಟಿಯಲ್ಲಿ ವೈಟಿಂಗ್‌ 
ರೂಮಿನಲ್ಲಿಂದ ಎರಡು ಮಕ್ಕಳು ಬಂದು ಅಲ್ಲೇ ಹಾಯಾಗಿ ಮೂತ್ರ 
ಬಿಡುತ್ತವೆ. ಇದರ ಮಧ್ಯದಲ್ಲೇ ನಮ್ಮ ಹೆಡ್‌ ಕ್ಲರ್ಕ್‌ ಅವರ ಫೈಲ್‌ಗಳ 
ಜತೆ ಅವಸರದಲ್ಲಿ ಹೋಗ್ತಾ ಅಲ್ಲೇ ಜಾರಿ ಬೀಳ್ತಾರೆ 


ಅಷ್ಟು ಸಾಕು, ನರಸೋಪ್ಪನೋರೇ, ಹ್ಞೂ. ಈಗ ಹೇಳಪ್ಪ. ಈ 
ರಾದ್ಧಾಂತಾನೆಲ್ಲಾ ಮಿನಿಸ್ಟ್ರು ಬರೋದ್ರೊಳಗೆ -- ಅಂದ್ರೆ -- ಐದು 
ನಿಮಿಷದಾಗೆ, ಹ್ಮಾಗೆ ಕ್ಲೀನ್‌ ಮಾಡ್ತಿ? ಯಾವ ಪೊರಕಿ 
ಉಪಯೋಗಿಸ್ತಿ ? 

(ಸ್ವಗತ) ಮಗರ್‌ವಾಲ್‌ ಸಪ್ಲಿಮೆಂಟರಿ ನೋಟ್ಸ್‌, ಪೇಜ್‌ 10, 
ಒಂದನೇ ಪ್ಯಾರ--ರಿಸರ್ಚ್‌ ಪೇಪರ್‌ “ಯೂರಿನೆರಿ' ಎಫೆಕ್ಟ್‌ ಆನ್‌ 
ಕೋಕೋನಟ್‌ ಎಂಡ್‌ ಇಟ್ಸ್‌ ಫೈಬರ್ಸ್‌--ರಿಸರ್ಚ್‌ ಎಕ್ಸ್‌ಟ್ಟಾಕ್ಟ್‌: 
ಸೋಕಿಂಗ್‌ ಎಫೆಕ್ಟ್‌ ಆನ್‌ ಓಲ್ಡ್‌ ಮೆನ್‌ ಇನ್‌ ಫಿನೈಲ್‌ ಲಿಕ್ವಿಡ್‌. 


(ಜೋರಾಗಿ) ಇದೊಂದು ಕಾಂಪ್ಲಿಕೇಟೆಡ್‌ ಕೇಸು, ಸಾರ್‌. ಹುಲ್ಲಿನ 
ಪೊರಕೇಗೂ ಫಿನಾಲ್‌ಗೂ ಕೆಮಿಸ್ಟ್ರಿ ಹೊಂದಾಣಿಕೆ ಇಲ್ಲ. ತೆಂಗಿನ 
ಕಡ್ಡಿಗೂ ಮಕ್ಕಳ ಮೂತ್ರಕ್ಕೂ ಬಳ್ಳೆ ಸಾಮ್ಯ ಇದೆ. ಆದರೆ ಮೂತ್ರ 
ತೆಂಗಿನಲ್ಲಿ ಲೀನವಾಗೋಕ್ಕೆ 10 ನಿಮಿಷಗಳಿಗೂ ಜಾಸ್ತಿ ಬೇಕು. ಇದು 
ತೆಂಗಿನ ಕಡ್ಡಿಯ ಘನದಿಂದ ಗೊತ್ತಾಗುತ್ತೆ. ಅದಲ್ಲದೆ ಈ ಅವಸ್ಥೆಯಲ್ಲಿ 
ನಿಮ್ಮ ಹೆಡ್‌ಕ್ಲರ್ಕ್‌ ಬೇರೆ ಬಿದ್ದಿದ್ದಾರೆ ಅಂತ ಅಂದ್ರಿ. ಫಿನೈಲ್‌, ಮಕ್ಕಳ 
ಮೂತ್ರ, ನೀರು ಇವು ಮೂರೂ ದ್ರವಗಳು. ಅವುಗಳ ಜಾತಿಯೇ 


2ನೇ ಕಮಿಟಿ: 


ಮೆಂಬ್ರು 


ನಾನು 


8 


ಬೇರೆ. ಆದರೆ ನಿಮ್ಮ ಹೆಡ್‌ ಕ್ಲರ್ಕ್‌ ಒಂದು ಗಟ್ಟಿ ವಸ್ತು. ಈ ಎರಡು 
ವೈವಿಧ್ಯಮಯ ವಸ್ತುಗಳನ್ನ ಒಂದೇ ಪೊರಕೆಯಲ್ಲಿ ಗುಡಿಸೋದು 
ಕಷ್ಟ. ಗುಡಿಸುವವನ ಹಸ್ತದ ಮೇಲೆ (ಅವನು ಸೀನಿಯರ್‌ ರೂಡ 
ಮಾಲಿ ಆಗಿದ್ರೂನೂ) ತಗಲೋ ಫೋರ್ಸ್‌ 10 ನ್ಯೂಟನ್‌ ಮೀಟರ್‌ 
ಮೇಲೇ ಹೋಗುತ್ತೆ. ಅನೇಕ ದೊಡ್ಡ ವಿಜ್ಞಾನಿಗಳು ಮನುಷ್ಯರನ್ನ 
ಪೊರಕೆಯಲ್ಲಿ ಗುಡಿಸೋದರ ಬಗ್ಗೆ, ಸಂಶೋಧನೆ ಮಾಡಿದ್ದಾರೆ. ಆದರೆ 
ಅದು ಸಾಧ್ಯವಾಗಿಲ್ಲ. ಪ್ರಕೃತಿ ನಿಯಮ ಹಾಗೆ ಬೇಕಾದರೆ ನಿಮ್ಮನೇಲೇ 
ಪ್ರಯೋಗ ಮಾಡಿ ನೋಡಿ. ನಿಮ್ಮ ಹೆಂಡ್ತೀನ ನೀವು ಪೊರಕೇಲಿ 
ಹೊಡೀಬಹುದು. ಆದರೆ ಗುಡಿಸೋಕ್ಕೆ ಇಂಪಾಜಿಬಲ್‌. ಸಾರ್‌ ! 


ಅಲ್ಮಣಪ್ಪಾ.... ಡಾಕ್ಟರ್‌ ಪೊರಕೆಯಪ್ಪಾ.... ನಮ್ಮ ಚೇರ್ಮನ್‌ 
ಕೇಳಿದ್ದಕ್ಕೆ ನೀನು ನೇರವಾಗಿ ಉತ್ತರ ಹೇಳ್ತಿಯೋ ಇಲ್ಲಾ. 


(ಜೋರಾಗಿ) ಇಗೋ, ಆ ಪಾಯಿಂಟ್‌ಗೇ ಬಂದೇ ಸಾರ್‌. 

(ಸ್ವಗತ) ಮಗರ್‌ವಾಲ್‌ ಸಮ್ಮರಿ ನೋಟ್ಸ್‌... ಪಬ್ಲಿಕೇಶನ್‌: 
ಹಾಸ್ಪಿಟಲ್‌ ಬೆಡ್‌: ಯೂಸಸ್‌ ಎಂಡ್‌ ಮಿಸ್‌ಯೂಸಸ್‌, ಪೇಜ್‌ 12. 
(ಜೋರಾಗಿ) ಈ ಪರಿಸ್ಥಿ ತಿಗೆ ನನ್ನ ಉಪಾಯ ಇಷ್ಟೆ, ಸಾರ್‌. ತಕ್ಷಣ 
MLA ರೂಮಿಗೇ ನುಗ್ತೀನಿ. ಅಲ್ಲಿ ಮಲಗಿರೋ ಪೇಶಂಟ್‌ನಾ ಕುರ್ಚಿ 
ಮೇಲೆ ಕುಕ್ತೀನಿ. * ಅವನು ಮಲಗಿದ್ದ ಬೆಡ್‌ನ ಎಳ್ಕೊಂಡು ಬಂಡು 
ನಿಮ್ಮ ಆಫೀಸಿನಿಂದ ಮುಂದೆ ಎಸೀತೀನಿ. ನಾನೊಂದು ಕಡೆ. 
ಇನ್ನೊಂದು ಕಡೆ ನರ್ಸಕ್ಕ. ಇಬ್ಬರೂ ರೊಯ್ಯಂತ ನೆಲದ ಮೇಲೆ 
ತಳ್ಳಿಕೊಂಡು ಫಿನೈಲ್‌, ಮಕ್ಕಳ ಮೂತ್ರ, ನೀರು, ಹೆಡ್‌ ಕ್ಲರ್ಕ್‌ 
ಎಲ್ಲರನ್ನೂ ಒಂದೇ ಏಟಿಗೆ ಸಾರಿಸಿಕೊಂಡು ವೈಟಿಂಗ್‌ ರೂಮ್‌ 
ಮೇಲಿಂದ ವರಾಂಡಕ್ಕೆ ಬಂದು, ಆಸ್ಪತ್ರೆ ಹೊರಗೆ ಬಂದು, ಎಲ್ಲರನ್ನೂ 
ಕಾಂಪೌಂಡಿನಲ್ಲಿ ಕುಕ್ಕಿ ಮತ್ತೆ ಆಸ್ಪತ್ರೇನಾ ಬ್ಯಾಕ್‌ ಡೋರ್‌ ಎಂಟ್ರಿ 
ಮಾಡಿ, MLA ರೂಮಿನಲ್ಲಿ ಬೆಡ್‌ನ ವಾಪಸ್‌ ಹಾಕಿ (ಒದ್ದೆ ಸೈಡ್‌ 
ಕೆಳ ಮುಖ ಮಾಡಿ) ಕುಕ್ಕುರು ಬಡ್ತಿರೋ ಪೇಶಂಟ್‌ನ ವಾಪಸ್‌ 
ಬೆಡ್‌ಗೇ ಎಸೆದು, ನಿಮ್ಮ ಆಫೀಸಿನಲ್ಲಿ ನಾವಿಬ್ಬರೂ ಹಾಜರ್‌! 
ಆಸ್ಪತ್ರೆ ಕ್ಲೀನಾಗಿ ಪಳಪಳಾ ಅಂತ ಮಿನುಗುತ್ತಿರುತ್ತೆ ! ನರ್ಸಕ್ಕ 
ವೈಟಿಂಗ್‌ ರೂಮಿನಲ್ಲಿ ಎರಡನೇ €ಂಡ್‌ಗೆ ರೆಡಿ ಆಗ್ತಿರೋ ಆ ಎರಡು 


ಲ 


ಮಕ್ಕಳನ್ನ ಟೆಂಪರರಿಯಾಗಿ ಬಾತ್‌ ರೂಮಿನಲ್ಲಿ ಲಾಕ್‌ ಮಾಡೋಕ್ಕೆ 


ಹೇಳಿ ನಾನು ನಿಮ್ಮ ಆಫೀಸಿನಲ್ಲಿ ಊದಿನ ಕಡ್ಡಿ ಹಚ್ತೀನಿ, ಸಾರ್‌. 


9 


ಆಮೇಲೆ ನಿಮ್ಮ ಹೆಡ್‌ ಕ್ಲರ್ಕ್‌ ಕೂತಿದ್ದ ಜಾಗದಲ್ಲಿ ಹೋಗಿ 
ಕೂತ್ಕೊಂಡು ಸ್ವಾಗತದ ನಗೆ ಬೀರ್ತೀನಿ. ಈಗ ನಿಮ್ಮ ಆಸ್ಪತ್ರೆ 
ಮಿನಿಸ್ಟರ ಆಗಮನಕ್ಕೆ ರೆಡಿ !. 

ಶಭಾಷ್‌, ಚೆನ್ನಾಗಿ ಹೇಳ್ದೆ ! ಚಿನ್ನಾಗಿ ಹೇಳ್ದೆ! ನೀನು ಪೊರಕೆಯಲ್ಲಿ 
ಮನುಷ್ಯರನ್ನ ಹೊಡೆಯೋ ವಿಷಯ ಪ್ರಸ್ತಾಪಿಸಿದಾಗ ಇದೊಂದು 
ಜ್ಞಾ ಪಕಕ್ಕೆ ಬಂತು ನೋಡು. ಸಗಣಿ ಸಾರಿಸೋ ಪೊರಕೇಗೂ, ಕಸ 
ಗುಡಿಸೋ ಪೊರಕೇಗೂ ಏನಪ್ಪಾ ಸಂಬಂಧ? 

(ಜೋರಾಗಿ) ಒಳ್ಳೇ ಕ್ಲಾಸಿಕಲ್‌ ಪ್ರಶ್ನೆ ಇದು ಸಾರ್‌! 

(ಸ್ವಗತ) ಮಗರ್‌ವಾಲ್ಸ್‌ ಈಸಿ ಗೈಡ್‌ ಟು ಸೆಮಿಸಾಲಿಡ್‌ ಸ್ವೀಪಿಂಗ್‌, 
1990. (ಜೋರಾಗಿ) ವೃತ್ಕಾಸ ಬರೋದು ಯಾತ್ರಲ್ಲಿ, ಗೊತ್ತೆ 
ಸಾರ್‌ ? ಸರ್ಫೇಸ್‌ ಟಿಂಶನ್‌ನಲ್ಲಿ. ಅಂದರೆ - 


ಎರಡನೇ ಕಮಿಟಿ 


ಮೆಂಬ್ರು 
(ಚೇರ್ಮನ್‌ಗೆ) 


ಮೊದಲನೇ : 
ಮೆಂಬ್ರು 


ಚೇರ್ಕನ್ನು 


: ಅತ್ಲಾಗೆ ಇವನಿಗೆ ಈ ಕೆಲಸ ಕೊಟ್ಟು ರೂಮಿಂದ ಹೊರಗೆ ದಬ್ಬಿ 


ಸಾರ್‌. ನನಗೂ ಇವತ್ತು ಕೆಲಸ ಐತೆ ಬಾವೀಗೆ ಕಟ್ಟೆ ಕಟ್ಟೋಕೆ 
ಕೆಲಸದವರನ್ನ ಕರ್ಲೀದೀನಿ, 


ಕಂಟ್ರಾಕ್ಟ್ರು ಹೇಳೋದು ನಿಜ, ಸಾರ್‌. ಇವನಿಗೆ ಕೆಲಸ ಕೊಡ್ತು 
ಅಂದರೆ ವಠಾತು ಕಮ್ಮಿ ವರಾಡ್ತಾನೆ. ಕೆಲಸಾನೂ ನಡೆಯುತ್ತೆ. ನಮ್ಮ 
ಆಸ್ಪತ್ರೇನೂ ಶ್ಲೀನಾಗಿರುತ್ತೆ ಬಿಡಿ. 


: ಹಂಗಾರೆ ಸರಿ ಕಣ್ರಪ್ಪ. ನೋಡಿದ್ಯೇನೆಯ್ಯಾ ? ಇವರಿಬ್ಬರೂ ನಿನ್ನನ 


ಹ್ಯಾಗೆ ಶಿಫಾರಸು ಮಾಡ್ತಿದಾರೆ ಅಂತ. ಅದರ ಜೊತೆಗೆ ನಂದೂ 
ಒಂದು ಶಿಫಾರಸಿ ಸೇರಿಸ್ತೀನಿ ತೊಗೋ. ಎರಡು ಇಂಕ್ರಿಮೆಂಟೂ ಸೇರಿ, 
ಈ ಕೆಲಸಾ ನಿಂದೇನೆ! ಮುಂದಿನ ತಿಂಗಳು ಒಂದನೇ ತಾರೀಖು 
ರಿಪೋರ್ಟ್‌ ಮಾಡಿಕೋ. ಒಳ್ಳೇ ಚುರುಕು ಹುಡುಗಾ ನೀನು. ಕೈಯಲ್ಲಿ 
ಪೊರಕೆ ಹಿಡಿಯದಿದ್ದರೂ, ಪೊರಕೆ ವಿಷಯ ಎಷ್ಟು ತಿಳ್ಕೊಂಡಿದಿ! ಅದೇ 
ನನ್ನ ಹೆಂಡ್ತೀನ ನೋಡು. ಅವಳ ಕೈಲಿ ನನ್ನ ಜುಟ್ಟನ್ನ ಮೂವತ್ತು 
ವರ್ಷಗಳಿಂದ ಹಿಡ್ಕೊಂಡಿದ್ರೂ ಇನ್ನೂ ನನ್ನಿನ್ನ ಅರ್ಧ ಮಾಡ್ಕೊಂಡೇ 
ಇಲ್ಲ ನೋಡಪ್ಪ. ಹಿಂಗೇ ಪ್ರಪಂಚ. ಓದಿದವನು ಬಾಳಿಯಾನು! 


: (ಜೋರಾಗಿ) ಧ್ಯಾಂಕ್ಕೂ ಸಾರ್‌ ! 


(ಸ್ವಗತ) ಥ್ಯಾಂಕ್ಕೂ ಮಿ. ಮಗರ್‌ವಾಲ್‌, B.A., B.Sc., B.Ed,, 
M.Sc., L.M.P., D.Sc., S.T.C. (Lucknow). ಡೈರೆಕ್ಟರ್‌, 
ಮಗರ್‌ವಾಲ್‌ ಟುಟೋರಿಯಲ್ಡ್‌, ಡೆಲ್ಲಿ. ಬ್ರಾಂಚಸ್‌: ಬಾಂಬೆ, 
ಕಲಕತ್ತಾ, ಕೊಚ್ಚಿ, ಬೆಂಗಳೂರು. 


DE 


10 


ಜೊರವೆಂಜಿಯಿಂದ ..., 


ಹೇಗಾದರೂ ಸರಿ 


ಪಾಟಾಳಿ (ನಾ. ಕಸ್ತೂ ರಿ) 








ಕಲ ದಿನಗಳಿಂದ ನನಗೆ ತೀರ ಪರಿಚಿತವಾಗಿದ್ದ ಒಬ್ಬ ಹುಡುಗನನ್ನು ಹತ್ತಿರ ಕರೆದು 

ಮೊನ್ನೆ ನಾನು, “ಆಯ್ಕಾ ! ಈ ಕಾರ್ಡನ್ನು ಕೊಂಚ ಆ ಮೂಲೆ ಕಂಭದಲ್ಲಿರುವ 
ಟಪಾಲ್‌ ಡಬ್ಬದೊಳಕ್ಕೆ ಹಾಕಿ ಬರುತ್ತೀಯಾ ?” ಎಂದು ಕೇಳಿದೆ. ಬಲಗಾಲ ಮಂಡಿ 
ಉಳುಕಿತ್ತು; ಆದ್ದರಿಂದಲೇ, ಆತನೆದುರು ಹಲ್ಲು ಕಿರಿಯುವ ಶೋಚನೀಯ ಪರಿಸ್ಥಿತಿ 
ಒದಗಿದ್ದು ! ಏಕೊ ಏನೊ, ಹುಡುಗ ಸುಮ್ಮನಿದ್ದ. ಏಕೊ ಏನು? ಪರೋಪಕಾರ 
ದಲ್ಲಿ ಆಸಕ್ತಿಯಿರಲಿಲ್ಲ, ಅದಕ್ಕೇ! ಅಗ ನಾನು ಮತ್ತೊಂದು ವರಸೆ ತೆಗಿದೆ, 

“ನೋಡಪ್ಪ ! ನೀನು ಹೋಗದೆ ಇದ್ದರೆ, ನಾನೇ ಕುಂಟುತ್ತಾ ಹೋಗಬೇಕಾಗುತ್ತದೆ” 
ಎಂದೆ, ಕನಿಕರ ಹುಟ್ಟಿಸುವ ದನಿಯಲ್ಲಿ. ಆಗ ಆ ಹುಡುಗ ಏನಂದ ಗೊತ್ತೆ? ಚಿನ್ನಾಗಿ 
ಗಮನಿಸಿ, “ಹೇಗಾದರೂ ಸರಿ” ಇಷ್ಟೇ ಅವನು ಹೇಳಿದ್ದು, ಕುಳಿತಲ್ಲಿಂದ ಏಳದೆ... 
"ಹೇಗಾದರೂ ಸರಿ.” 


ಆಶ್ಚರ್ಯ, ದುಃಖ, ನಿರಾಶೆ, ಭಾವಿ ಭಾರತದ ಪರಿಸ್ಥಿ ತಿಗಾಗಿ ಪರಿತಾಪ, 
ಮುಂದಿನ ಪೀಳಿಗೆಯ ಮೇಲೆ ಕೋಪ, ನನ್ನ ಸ್ವಂತ ಮಂಡಿಯ ಮೇಲೆ ಆಕ್ರೋಶ, 
ಎಲ್ಲವೂ ಒಟ್ಟಾಗಿ ನನ್ನನ್ನು ಕಾಡಿಸಿದುವು. ಹನ್ನೆರಡು ಹದಿನೈದು ವರ್ಷದ ಹೈಕಳೆಲ್ಲ 
ಇಂಥ ಕಲ್ಲುಗುಂಡುಗಳಾದರೆ, ಮೂರನೆಯ ಪಂಚವಾರ್ಷಿಕ ಯೋಜನೆಗೆ ಮೂರು 
ನಾಮವೇ ಗತಿ, ಎಂದೆನಿಸಿತು ನನಗೆ. ಆ ಎಣಿಕೆಯಿಂದ ಒಂದು ತೊಟ್ಟು ಕಂಬನಿಯೂ 
ಕೂಡಿಬಂತು, ಕಣ್ಣ ಅಂಚಿನಲಿ. ಆ ಹುಡುಗನಿಗೂ ನನ್ನಷ್ಟು ಆಯುಸ್ಸು ದಯ 
ಪಾಲಿಸು, ಅವನ ಮಂಡಿಯೂ ಉಳುಕಲಿ, ಆವನ ಮೊಮ್ಮಗ ಅವನಿಗೂ ಹೀಗೆ 
“ಹೇಗಾದರೂ ಸರಿ” ಎನ್ನಲಿ, ಎಂದು ಒಳಗೊಳಗೇ ಶಪಿಸಿದೆ. 


ಟಪಾಲ್‌ ಡಬ್ಬವನ್ನು ಸವೂಪಿಸುತ್ತ ಸವಿಪಿಸುತ್ತ, ನನ್ನ ಕೋಪ ಆರಿತು. 
ಆಶ್ಚ ರ್ಯ ತಣ್ಣಗಾಯಿತು! ದುಃಖ ಕರಗಿತು ; ಬಿಸಿ ಉಸಿರು ಮಂಗಮಾಯ. 
ಹುಡುಗ ನಿಜಕ್ಕೂ ಜಾಣ, ಬುದ್ಧಿ ವಂತ, ಬಿರಿಕೆ, ಬದುಕುವ ದಾರಿ ತಿಳಿದವ, ರಾಜ 


1] 


ಕಾರಣಿ ಎಂಬಿವೇ ಮುಂತಾದ ವಿಚಾರ ತರಂಗಗಳು "ನನ್ನ ತಲೆಯೊಳಗೆ ತೂರಿ 
ಬಂದುವು. 


“ಹೇಗಾದರೂ ಸರಿ”---ಎಂಬ ತತ್ವ ಅನುಸರಿಸಿದರೆ, ಆಲೋಚನೆಯ, ವಾದ 
ಪ್ರತಿವಾದದ, ವಿಚಾರ ಮಥನದ ಗೊಡವೆಯೇ ಬೇಕಿಲ್ಲ. ರಾಮನಾದರೂ ಸರಿ; 
ರಾವಣನಾದರೂ ಸರಿ, ಬೀಸುವುದಕ್ಕೊಂದಿಷ್ಟು ರಾಗಿ ಸಿಕ್ಕರಾಯಿತು, ತಾಳಿದವ 
ಬಾಳಿಯಾನು, ಹೆಮ್ಮರ ಬಿದ್ದರೂ ಹಂಚಿಕಡ್ಡಿ ಉಳಿಯುತ್ತದೆ, ಆದ್ದರಿಂದ, ಹೊಂದಿ 
ಬಾಳುವುದೇ ಮಂದಿಯ ಕರ್ತವ್ಯ, ಹಾಗೂ ಸರಿ, ಹೀಗೂ ಸರಿ, ಹೇಗಾದರೂ ಸರಿ, 
ತಪ್ಪೆಂಬುದೇ ಇಲ್ಲ ತಬ್ಬಲಿಗಳ ಭಾಯಲ್ಲಿ, ಅದೂ ನ್ಯಾಯ ಇದೂ ನ್ಯಾಯ, ಹಾಗೂ 
ಹೇಳಬಹುದು ಹೀಗೂ ಹೇಳುವುದುಂಟು, ಹರವರಾಡಿದರೆ ವಾರಿ ನುಂಗಿಬಿಡುವಳು 
ಇತ್ಯಾದಿ "ಆಪ್ತ ವಾಕ್ಯ್ಕಗಳನ್ನನುಸರಿಸಿ ಬಾಳಲು ಆ ಹುಡುಗ ಅರ್ಹತೆ ಪಡೆದಿದಾನೆ 
ಎಂದೆನಿಸಿತು. ಸಕಲ ಪ್ರಾಣಿಗಳೂ ಈ “ಹೇಗಾದೂ ಸರಿ” ತತ್ವವನ್ನೇ ಜೀವನ 
ಧ್ಯೇಯವಾಗಿ ಹಿಡಿದಿವೆ; “ಹೀಗೆಯೇ ಸರಿ” ಎಂದು ಮೊಂಡು ಹಿಡಿದ ಹಲವು, 
ಜಗತ್ತಿನಲ್ಲೇ ನಿರ್ನಾಮ! 


“ಹೇಗಾದರೂ ಸರಿ” ಎಂದು ಹೇಳುತ್ತ, “ಬಂದದ್ದೆಲ್ಲ ಬರಲಿ” ಎಂಬ 
ಭಾವನೆಯಿಂದ, ಜಪ್ಪಯ್ಯ ಎಂದು ಕೂರುವ ಇಂಥ ಹುಡುಗರಿಂದಲೇ ನಮ್ಮ ದೇಶ, 
ಈ ಪ್ರಜಾಸತ್ತಾತ್ಮಕ ಯುಗದಲ್ಲಿ, ಉಳಿಯುತ್ತದೆ. ನಾಳೆ, ಈ ಹುಡುಗ ದೊಡ್ಡವ 
ನಾಗುತ್ತಾನೆ; ಭಾರಿ ಗುಮಾಸ್ತನಾಗುತ್ತಾನೆ; ಎಂಟು ಮಕ್ಕಳ ತಂದೆ ಎನಿಸಿ 
ಸೊಸೈಟಿ ಸಾಲಕ್ಕೆ ಕಂತು ಕಟ್ಟುತ್ತಿರುತ್ತಾನೆ--ಗಾಂಧೀ ಮೈದಾನದಲ್ಲಿ, ಒಬ್ಬ ಬಂದು 
ಒಂದು ದಿನ, ಮುಷ್ಟಿ ಬಿಗಿದು. ಭಾಷಣ ವಣಡುತ್ತಾನೆ; ವಕಾರನೆಯ ದಿನ 
ಮತ್ತೊಬ್ಬ ಬಂದು ಮುಷ್ಟಿ ಸಡಿಲಿಸಿ ಭಾಷಣ ಮಾಡುತ್ತಾನೆ. ಅಲ್ಲಾಡುವುದಿಲ್ಲ 
ಈತ! ಅದೂ ಸರಿ, ಇದೂ ಸರಿ, ಎನ್ನುತ್ತಾನೆ. ಅದು ತಪ್ಪು, ಇದೇ ಸರಿ, 
ಎಂದು ವಾದಿಸಿ, ಆ ಜಗಳಗಂಟಿಗರ ಗುಂಪಿಗೆ ಆತ ಸೇರುವುದೇ ಇಲ್ಲ--ಇಂಥ 
ಹುಡುಗರು ಒಂದು ಹತ್ತು ಕೋಟಿ ಭಾರತದಲ್ಲಿ ಉತ್ಪತ್ತಿಯಾದರೆ, ದೇಶವೇ ತಣ್ಣ 
ಗಾಗಿ, ಬಾಳು ತಂಪಾಗುವುದರಲ್ಲಿ ಸಂದೇಹವೇನು? ಏಕೆ ಭಾರತದ ವಿದೇಶಾಂಗೆ 
ನೀತಿಯ ಧೋರಣೆಯೇ ಈ ಹುಡುಗನ ಹೇಳಿಕೆಯೇ ಅಲ್ಲವೆ ? ಆದೂ ಸರಿ, ಇದೂ 
ತಪ್ಪಿಲ್ಲ ಇದರಲ್ಲೂ ದೋಷಗಳಿಲ್ಲವೆಂದಲ್ಲ, ಅದರಲ್ಲೂ ಬೇಕಾದಷ್ಟು ಗುಣಗಳಿವೆ, 
ಹೇಗಾದರೂ ಸರಿ, ಎಂದಲ್ಲವೆ ನಾವು ಕಾಲ ಕಳೆಯುತ್ತಾ ಇರುವ್ರೆದು ? 


ವಿದೇಶಾಂಗ ನೀತಿ ಏನು? ವಿಜ್ಞಾ ನಾಂಗ ನೀತಿಯೇ ಆದು. ಭೌತ 
ಶಾಸ್ತ್ರಜ್ಞರನ್ನು ಕೇಳಿ. “ಸೂರ್ಯ ಭೂಮಿಯನ್ನು ಸುತ್ತುತ್ತಿದಾನೆ ಎಂದರೂ 
ಒಂದೇ, ಭೂಮಿ ಸೂರ್ಯನ ಸುತ್ತ ತಿರುಗುತ್ತದೆ, ಎಂದರೂ ಒಂದೇ, ಲೆಕ್ಕಾ 


12 


ಚಾರಕ್ಕೆ” ಎನ್ನುತ್ತಾರೆ, ಕಲ್ಲು ಕೆಳಕ್ಕೆ ಬೀಳುತ್ತದೆ. ಎಂದರೂ ಸರಿಯೆ! ಭೂವ್ಬಿ 
ಕಲ್ಲಿನ ಕಡೆಗೆ ಏಳುತ್ತದೆ, ಎಂದರೂ ಸರಿಯೆ, ಅಂತೆ !.... ಹೇಗಿದೆ ಹೇಳಿಕೆ ? 


ಏಕೆ, ಪ್ರಜಾಪ್ರಭುತ್ವ ಎಂದರೂ ಸರಿ, ಆಯೂಬ್‌ ಪ್ರಭುತ್ವ ಎಂದರೂ ಸರಿ, 
ಪೋರ್ಚುಗಲ್‌ ಆಡಳಿತ ಎಂದರೂ ಸರಿ, ಹೇಗಾದರೂ ಸರೆ, ನಮ್ಮ ಕಡೆಯುವ 
ರಾದರೆ ಸಾಕು, ಎಂದು ಘೋಷಿಸುತ್ತಿಲ್ಲವೆ, ಜನ ಈಗ? ಸಾಲ ಅಂದರೂ ಒಂದೆಳೆ 
ದಾನ ಅಂದರೂ ಒಂದೇ, ಹಣ ಬರುವುದು ಮುಖ್ಯ, ಎಂದು ಪೇಳುತ್ತಿಲ್ಲವೆ 
ಆರ್ಥಿಕ ಮಂತ್ರಿಗಳನೇಕರು ? 


ಇಂಗ್ಲೀಷಾದರೂ ಸರಿ, ಕನ್ನಡವಾದರೂ ಸರಿ, ಕವಿತೆ ಬರೆದರೆ ಅರ್ಥವಾಗ 
ಬಾರದು ಅನರ್ಥವಾಗಬೇಕು, ಅದು ಮುಖ್ಯ, ಎಂದು ಸಾಧಿಸುತ್ತ ಇಲ್ಲವೆ, ಸಾಹಿತ್ಯ 
ಕ್ಷೇತ್ರದ ಹಲವು ದಿಗ್ನಂತಿಗಳು ? ಇದೇ ಚಾಳಿ: ಚಿತ್ರಕಲೆಗೂ ಚಲನಚಿತ್ರ ಕಲೆಗೂ 
ಹರಡಿಲ್ಲವೆ? ನೂರು ಜನ ನೂರೆಂಟು ಹೇಳಲಿ, ಮೊಳೆ ಹೊಡೆದು ತಗುಲಿಸಿದರಾ 
ಯಿತು ಎನ್ನುತ್ತಾರೆ ಚಿತ್ರ ಕೊಲಾವಿದರು! ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ 
ಬೆಣ್ಣೆ, ಒಂದು ಕಿವಿಗೆ ಮೊಸರು ಒಂದು ಕಿವಿಗೆ ಕೆಸರು ತುಂಬಿ, ಹೇಗಾದರೂ ಸರಿ, 
ಕಾಂಪ್ಲಿಮೆಂಟರಿ ಕೇಳದಿದ್ದರೆ ಸಾಕು, ಎಂದು ಸಿನಿಮಾದವರು ಹೇಳುತ್ತಿಲ್ಲವೆ 7 


ನಿಜವಾಗಿ ನೋಡಿದರೆ, ಹೇಗಾದರೂ ತಪ್ಪು ಎಂದು ಹೇಳುವುದಕ್ಕಿಂತ ಹೇಗಾ 
ದರೂ ಸರಿ ಎಂದು ಸಾಧಿಸುವುದೇ ವೇದಾಂತದ ಒಳಗುಟ್ಟು ! ಭಗವಂತನನ್ನು ಬಿಳಿ 
ಎಂದರೂ ಸರಿ. ಕಪ್ಪೆಂದರೂ ಸರಿ! ಸಹಸ್ರ ಶೀರ್ಷಾ ಎಂದರೂ ಸರಿ, ಐದು ತಲೆಯ 
ವನು ಎಂದರೂ ಸರಿ, ತಲೆಯೇ ಇಲ್ಲದವನು ಎಂದರೂ ಸರಿ! ಎಲ್ಲ ಮಾತುಗಳೂ 
ಅವನಿಗನ್ಹಯ ! ಒಂದೂ ಮಾತೂ ಅವನನ್ನು ಮುಟ್ಟದು! ಹುಡುಗ ನಿಜಕ್ಕೂ, 
ತತ್ವದ ತಳವನ್ನು ಕಂಡವ ! 


ಹೀಗೆ ಅವನನ್ನ ಮೆಚ್ಚಿ » ಅವನಿಗಾಗಿ ಅರ್ಧಾಣೆಗೆ ಕಡಲೆಕಾಯನ್ನು ಕೊಂಡೆ 
ಟಪಾಲ್‌ ಡಬ್ಬದ ಕೆಳಗೆ ಕುಳಿತಿದ್ದ ಮುದುಕಿಯಿಂದ. 


“ಲೋ ! ಸುಲಿದು ಕೊಡಲೋ, ಹಾಗೆಯೇ ಕೊಡಲೊ ?” ಎಂದರೆ, ಹುಡುಗ 
ಅದಕ್ಕೂ, “ಹೇಗಾದರೂ ಸರಿ” ಅಆನ್ನೋಣವೆ ? ಸುಲಿದೇ ಕೊಟ್ಟೆ, ನನ್ನ 
ಹಣೇ ಬರಹ! 


13 





14 


ಯಾರು, ಯಾರಿಗೆ 
ಯಾವ ಸಂಧರ್ಭದಲ್ಲಿ ಹಳಿದರು? 


ಆರತಿ 


೧. “ಇವರಿಬ್ಬರಿಗೂ ಗದಾಯುದ್ದ ನಡೆಯುವುದರಲ್ಲಿದೆ ಎಂದು ಕೇಳಿ ಇಲ್ಲಿಗೇ 
ನೇರವಾಗಿ ಬಂದೆ”, 


ಆ] ರಾಮಕೃಷ್ಣ ಹೆಗ್ಗಡೆ- ಜನತಾದಳ ಸಭೆಯಲ್ಲಿ, ವಿ. ಖ. ಸಿಂಗ್‌ ಮತ್ತು 
ಅಜಿತ್‌ ಸಿಂಗ್‌ ಕುರಿತು 


ಆ] ಕೇಂದ್ರ ನೀರಾವರಿ ಮಂತ್ರಿ- ಕರ್ನಾಟಕ-ತಮಿಳು ನಾಡು ಶೃಂಗ ಸಭೆಯಲ್ಲಿ 
ಬಂಗಾರಪ್ಪ ಜಯಲಲಿತ ಕುರಿತು 


ಇ] ಬಲರಾಮ- ಭೀಮ ದುಯೋಧನರನ್ನು ಕುರಿತು. 
ಈ “ಅವನು ಈ ಪ್ರಾಂತವನ್ನು ತನ್ನೆ ಸಾ ಸಧೀನದಲ್ಲಿಟ್ಟುಕೊಂಡಿದ್ದಾ ನೆ. ನಾವು 
ಅವನಿಗೆ ನಿತ ೈವೂ ಒಂದು ಗಾದ" ಅನ್ನ; ವನ್ನು ಕಳುಹಿಸಬೇಕು”, 
ಅ] ಚ ಕು: ವಾಣಿಜ್ಯ bas ಹಕು ಬಗ್ಗೆ 
ಆ] ಕಾರ್ಮಿಕರು. ತಮ್ಮ ಕಾರ್ಮಿಕ ನಾಯಕನ ಬಗ್ಗೆ 
ಇ ಬ್ರಾಹ್ಮಣ- ಬಕಾಸುರನ ಬಗ್ಗೆ 
೩, ಖಂಡವಿದೆಕೋ, ಮಾಂಸವಿದೆಕೋ 
ಗುಂಡಿಗೆಯ ಬಿಸಿ ರಕ್ತ ವಿದಕೋ” 
ಅ] ತೆರಿಗೆದಾರರು- ಮನಮೋಹನ ಸಿಂಗ್‌ಗೆ ಬಜೆಟ್‌ ಅನಂತರ 
ಆ] ಪಂಜಾಬಿನ ನಾಗರಿಕರು -ಖಲಿಸ್ಥಾನಿ ಆತಂಕವಾದಿಗಳಿಗೆ 
ಇ] ಗೋವು- ಹುಲಿಗೆ 
ಛಿ, “ನಿಮ್ಮ ನೆನಪೇ ನನ್ನ್ನ ಹಿಂಡುವುದು ಹಗಲಿನಲಿ 
ಇರುಳಿನಲಿ ಕಾಣುವುದು ನಿಮ್ಮ ಕನಸು” 


ಅ] ಶಿವರಸನ್‌ ಉರುಫ್‌ ರಘುವರನ್‌ - ಪಿರಭಾಕರನ್‌ಗೆ ವೈರ್‌ಲೆಸ್‌ 
ಮುಖಾಂತರ 


ಆ] 
3] 


ಅ] 
ಆ] 
ಇ] 


ಅ] 


ಆ] 
ಇ] 


ಆ] 


ಆ]] 


ಇ] 


ಆ] 


ಆ] 


ಇ] 


15 


ಓಂ ಪ್ರಕಾಶ್‌ ಚೌಟಾಲಾ- ಡಿಸ್ನೇ ಲ್ಯಾಂಡ್‌ ಕಾಂಟ್ರಾಕ್ಟುದಾರರಿಗೆ 
ಕೆ. ಎಸ್‌. ನ್ನರವರ ಪ್ರಣಯ ಗೀತೆಯಲ್ಲಿ 


"ನನ್ನೆ ಮಾತು ರಾಮ ಬಾಣ 
ಬಿಡುವೆನಿದೋ ಮಹಾತ್ರಾಣ” 


ಎಲ್‌. ಕೆ. ಅಡಾ ಿನಿ-ಲೋಕ ಸಭೆಯಲ್ಲಿ 
ಜಯಲಲಿತಾ- ಎಲ್‌. ಓ. ಟಿ. ಇ. ಉಗ್ರವಾದಿಗಳನ್ನು ಕುರಿತು 
ಕೆ. ಎಸ್‌.ನ ರವರು ಶಾರದೆಯ ಬಗ್ಗೆ 


“ಕೇಳುವುದೇ ಆ ಕೂಗು-ಕಾಣುವುದೇ ಆ ಜ್ಜಾಲೆ?” 

ಮನೆ ಹೆಂಡತಿ- ಅಡುಗೆ ಮಾಡುತ್ತಿರುವ ಗಂಡನನ್ನು ಕುರಿತು. ಪ್ರೆಷರ್‌ 
ಕುಕ್ಕರ್‌ ಹಾಗೂ ಗ್ಯಾಸ್‌ ಸೊ ಿವ್‌ಗಳ ಬಗ್ಗೆ 
ಬೆಲ್ಜಿ-ತರಹದ ಅಮಾನುಷ ಹತ್ಯಾಕಾಂಡದ ಬಗ್ಗೆ ಪತ್ರಕರ್ತ 
ಕಾಮ ದಹನ ದ ಬಗ್ಗೆ ಕೆ. ಎಸ್‌. ನ. 


“ತುಂಬಿ ಬಂದಿತಾ ತಂಗಿ ತುಬಿ ಬಂದಿತು ” 
ಹಾವಿ ಹಾಸಿ 


ಐ. ಎಮ್‌. ಎಫ್‌. ಸಾಲ ಮಂಜೂರಾಗಿ, ಡಾಲರ್‌ ಹೊಳೆ ಹರಿಯ 
ತೊಡಗಿದಾಗ ಮನ್‌ ಮೋಹನ್‌ ಸಿಂಗ್‌-ಮಾರ್ಗರೆಟ್‌ ಆಳ್ವ ಅವರಿಗೆ 


ಮಂಗಳವಾರ ನೀರಿಲ್ಲದೇ, ಬುಧವಾರ ಸಾರ್ವಜನಕ ನಲ್ಲಿಯಲ್ಲಿ ಬಕೆಟ್‌ 


ತುಂಬಿಸುತ್ತಿದ್ದ ಟವಲು ಕಟ್ಟಿದ ಯಜಮಾನ- ಆನಂದಾತಿರೇಕದಲ್ಲಿ 
ದಾರಿಯಲ್ಲಿದ್ದ ಚೆಲುವೆಗೆ. 


ದ..ರಾ, ಬೇಂದ್ರೆ ಕಾವ್ಯ ಸ್ಫೂರ್ತಿಯ ಕ್ಷಣದಲ್ಲಿ 

ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ `ಒದೆಯ ಬೇಡಿ” 

ಪಿ. ವಿ. ನರಸಿಂಹ ರಾವ್‌ ಅವರು- ಸಿದ್ದುನ್ಯಾಮ ಗೌಡರ ಬಗ್ಗೆ ಬಿ.ಜೆ.ಪಿ. 
ಎಂ. ಪಿ.ಗಳಿಗೆ 

ಪ್ರಿನ್ಸಿಪಾಲರು-ಹೊಸ ಲೆಕ್ಕ ರರ್‌ ಬಗ್ಗೆ- ಕ್ಲಾಸಿನ ಹಿರಿಯ ವಿದ್ಯಾರ್ಥಿಗಳಿಗೆ 
ಗೋವು ತನ್ನ ಕರುವಿನ ಬಗ್ಗೆ ತನ್ನ ಸ್ನೇಹಿತೆಯರಿಗೆ. 


a ಯಾತಾ 


10 
ಸೇರು - ಸವ್ವಾ ಸೇರು 
ಪಿವು 





ರಾನಿ ಓಸಲ್ಲಿವಾನ್‌, ಸ್ನೂಕರ್ನಲ್ಲಿ ಫೈನಲ್‌ ಗೆದ್ದು, ಮೈಸೂರು ಜರಿರುಮಾಲಿನಲ್ಲಿ 
ಬೆಳ್ಳಿ ಕಪ್ಪು ಹಿಡಿದು ಫೋಟೋ ತೆಗೆಸಿಕೊಂಡನಲ್ಲಾ, ಆ ದಿನ ಸಂಜೆ ಕ್ಲಬ್ಬಿಗೆ 
ಹೋಗುಕ್ಕೆ ರೆಡಿಯಾಗುತ್ತಿದ್ದೆ. ನನ್ನ ಹೆಂಡತಿ ಪ್ರತ್ಯಕ್ಷ ಆದಳು. 


“ಹೇಗಿದ್ದರೂ ಕ್ಲಬ್ಬಿಗೆ ಹೊರಟಿದ್ದೀರಲ್ಲಾ, ಹಾಗೇ ರಮೇಶಣ್ಣನ್ನೂ ಕರೆದ್ದು 
ಕೊಂಡು ಹೋಗಿ ಇಂದಿರಾನಗರದಲ್ಲಿ ಬಿಡೋಕ್ಕಾಗುತ್ಕೇ?” ಬಲು ನಯವಾದ ಪ್ರಶ್ನೆ. 


ಇಲ್ಲ ಅಂತ ಹೇಳೋ ಗಂಡೆದೆ ನನಗೆಲ್ಲಿ ರಮೇಶಣ್ಣ ಇವಳ ಸೋದರಮಾವ. 
ಹಾಸನದಿಂದ ನಿನ್ನೆ ಬಂದಿದ್ದು, ಇಂದು ಸಂಜೆ ತಮ್ಮನ ಮಗನ ಮನೆಗೆ ಹೊರಟಿದ್ದ. 
ವೃತ್ತಿಯಲ್ಲಿ ಲಾಯರು. ಒಳ್ಳೇ ಮಾತುಗಾರ. 


“ಬಾ. ರಮೇಶಣ್ಣ, ನಾನೇ ಡ್ರಾಪ್‌ ಮಾಡ್ತೀನಿ. ಅರ್ಜೆಂಟ್‌ ಕೆಲಸ ಏನೂ 
ಇಲ್ಲೇ ಇದ್ರೆ, ನಮ್ಮ ಕ್ಲಬ್‌ಗೆ ಒಂದು ಅರ್ಧ ಘಂಟೆ ಹೋಗಿ ಅಲ್ಲಿಂದ ಮುಂದೆ 
ಹೋಗೋಣ. ಇವತ್ತು ಅಲ್ಲಿ ಒಂದು ಉದ್ಭಾಟನಾ ಸಮಾರಂಭ ಇದೆ. ನನ್ನ 
ಸ್ನೇಹಿತರೇ ಮುಖ್ಯ ಅತಿಥಿ” ಅಂತ ಇದ್ದ ವಿಷಯ ವಿವರವಾಗಿ ಹೇಳಿದೆ. 


“ಅಂಥಾದ್ದೇನೂ ರಾಜಕಾರ್ಯ ಇಲ್ಲ ಶಿವು. ಹಾಗೇ ಮಾಡೋಣ್ಮ ನಿಮ್ಮ 
ಕ್ಲಬ್ಬೂ ನೋಡಿದ ಹಾಗಾಗುತ್ತೆ. ಬದ್ರೀನಿ ಪಂಕಜ. ಬಾಗಿಲು ಹಾಕಿಕೋಮ್ಮ. ಪುಟ್ಟಿ 
ಕಾಲೇಜಿಂದ ಬಂದ ಮೇಲೆ, ನಾ ಹೇಳಿದೆ, ಚೆನ್ನಾಗಿ ಓದಿ ಫಸ್ಟ ಕ್ಲಾಸ್‌ ಬರಬೇಕಂತ 
ಅಂತ ಹೇಳ್ಬಿಡಮ್ಮಾ ಮಗು” ರಮೇಶಣ್ಣ ವಿದಾಯ ಹೇಳಿ ಮುಗಿಸಿದನಂತರ ಕ್ಲ ಬ್ಬಿಗೆ 
ಹೊರಟಿವು. 


ಆ ಸಂಜೆ, ಕಾಕತಾಳೀಯವಾಗಿ, ನಮ್ಮ ಕ್ಲಬ್ಬಿನಲ್ಲೂ ಒಂದು ಬಿಲಿಯರ್ಡ್ಸ್‌ 
ಸಮಾರಂಭ. ಹೊಸ ಮ್ಯಾನೇಜಿಂಗ್‌ ಕಮಿಟಿ, ಒಂದು ಹೊಸ ಬಿಲಯರ್ಡ್ಸ್‌ 
ಟೇಬಲ್‌ ಖರೀದಿಸಿದ್ದು, ಈ ಸಂಜೆ ಅದರ ಉದ್ಭಾಟನೆ. ಮುಖ್ಯ ಅತಿಥಿ ಯಾರು 
ಅಂತೀರಿ? ಮಾನ್ಯ ಶ್ರೀ ಸುರೇಶ್‌ ದೇವಾನಂದಾನಿ-ಸುಪ್ರಸಿದ್ಧ ಚಿತ್ರ ಕಥಾ 


ಲೇಖಕರು ಹಾಗೂ ಪತ್ರಿಕೋದ್ಯಮಿ, ಅರ್ಥಾತ್‌ ನಮ್ಮ ದೇವು. 


17 


ಕ್ಲಬ್ಬಿನ ಬಿಲಿಯರ್ಡ್ಸ್‌ ರೂಮು ಸೇರಿದಾಗ ಆರುಘಂಟೆ. ಉದ್ಭಾಟನಾ 
ಸವಾರಂಭ ಆರೂವರೆಗೆ ಹೊಸ ಟೇಬಲ್‌ ಮೇಲೆ ಒಂದು ಸಿಲ್ಕ್‌ ಹೊದಿಕೆ ಹಾಕಿ 
ಅದರ ಸುತ್ತ ಒಂದು ಕೆಂಪು ಟೇಪ್‌ ಕಟ್ಟಿದ್ದರು, ಹಳೇ ಟೀಬಲ್ಲಿನಲ್ಲಿ, ಕುಪ್ಪಣ್ಣ 
ಹಾಗೂ ಹೆಗ್ಡೆ ಬಿಲಿಯರ್ಡ್ಸ್‌ ಆಡ್ತಾ ಇದ್ರು. 


“ಇದೇನಾಟಾನೋ ಇದು, ದೊಡ್ಡೆ ದೊಡ್ಡ -ಮರದ ಗೋಲಿ ಇಟ್ಕೊಂಡು?” 
ರಮೇಶಣ್ಣ ನಿಗೆ ಅಸಾಧ್ಯ ಕುತೂಹಲ. 


“ಇದು ಬಿಲಿಯರ್ಡ್ಸ್‌ ರಮೇಶಣ್ಣ, ಅಲ್ಲಿ ನೋಡಿ ಟೇಬಲ್ಲಿನ ಮೇಲು ತುದೀಲಿ 
ತೂತಿನ ಹತ್ತಿರ ಕೆಂಪು ಚಿಂಡಿದೆಲ್ಲಾ, ಅದನ್ನ ಹೆಗ್ಡೆ ತನ್ನ ಬಿಳೀ ಚೆಂಡಿನ ಮೂಲಕ 
ಹೊಡೆದು ಟಿಂಡನ್ನ ತೂತಿನೊಳಗೆ ನೂಕಬೇಕು” ನಾನು ವಿವರಿಸಲು ಪ್ರಾರಂಭಿಸಿದೆ. 


“ಅದ್ಸರಿ, ಆದ್ರೆ ಅವನು ಯಾಕೆ ಹಾಗೆ ಕೋಲಿನ ಒಂದು ತುದೀಯಿಂದ 
ನೂಕ್ತೀದಾನೆ? ಕೋಲನ್ನ ಅಡ್ಡಡ್ಡಲಾಗಿ ಇಟ್ಕೊಂಡು, ಕ್ರಿಕೆಟ್‌ ತರಹಾ ಬಾರಿಸಿದೆ 
ಇನ್ನೂ ದೂರ ಹೋಗಲ್ವೇ? ಅಲ್ವೆ ಬಿಳೀ ಚೆಂಡಿನ ಮೂಲಕ ಕೆಂಪು ಚಿಂಡಿಗೆ ಏಕೆ 
ಹೊಡೀಬೇಕು. ? ನೇರವಾಗಿ ಕೆಂಪು .ಚಿಂಡಿಗೆ ಬಾರಿಸಿದ್ರೆ ಸರಕ್ಕಂತ ತೂತಿಗೆ 
ನುಗ್ಗಿಸ್ಟ್ಬೋದು ಅಲ್ವೇ?” 


“ರಮೇಶಣ್ಣ, ನೀವು ಹೇಳಿದ್ದೆಲ್ಲಾ ವಭಾಡಬಹುದು. ಆದರೆ ಆದು ಬಿಲಿ 
ಯರ್‌ ಆಗೋಲ್ಲ. ಇನ್ನಾವುದೋ ಹೊಸ ಆಟ ಆಗುತ್ತೆ ಅಷ್ಟೆ” ಅಂತ ಹೇಳೋ 
ಹೊತ್ತಿಗೆ ಉದ್ಭಾಟನಾ ಸಮಯ ಸನ್ನಿಹಿತವಾಯಿತು. ಆದು ನನಗೆ ಗೊತ್ತಾ 
ದದ್ದು, ಕ್ಷಬ್ಬಿನ' ಕಾರ್ಯದರ್ಶಿ, ಪೈಲಟ್‌ ಕಾರ್‌ ಥರ ಮೊದಲು ಬಂದು ಹೊಸ 
ಟೀಬಲ್‌ನ ಟೇಪ್‌ ಸರಿಯಾಗಿದೆಯೆ ಅಂತ ಪರೀಕ್ಷಿಸಿದಾಗ. ಒಬ್ಬೊಬ್ಬರಾಗಿ ಒಂದು 
ಇಪ್ಪತೈದು ಜನ ಅಲ್ಲಿ ಸೇರಿದರು. 


ಅಧ್ಯಕ್ಷರೊಂದಿಗೆ ದೇವು ಆಗಮನ. ಅಬ್ಬಬ್ಬ, ಅದೇನು ಬೇಷ, ಅದೇನು 
ಠೀವಿ. ತ್ರೀ-ಪೀಸ್‌ ಸೂಟ್‌ ಹಾಕಿಕೊಂಡು, ಗಂಭೀರವಾಗಿ ನಡೆದು ಬಂದ. 
ಅಧ್ಯಕ್ಷೆರ ಸ್ವಾಗತ ಭಾಷಣ ಆದ ಮೇಲೆ, ಅರುಣನ ಮಗಳು ಸುಚಿತ್ರಾ ಹಿಡಿದಿದ್ದ 
ಬೆಳ್ಳಿಯ ತಟ್ಟೆಯ ಮೇಲಿನಿಂದ ಕತ್ತರಿ ತೆಗೆದು, ದೇವು ಟೇಪ್‌ ಕತ್ತರಿಸಿದಾಗ, 
ಸಿಲ್ಕ್‌ ಹೊದಿಕೆ ತಾನಾಗಿಯೇ ಕಳಚಿ ಬಿತ್ತು. ಎಲ್ಲರೂ ಚಪ್ಪಾಳೆ ಶಟ್ಟಿದ ನಂತರ, 
ಅಧ್ಯಕ್ಷರು, ಮುಖ್ಯ ಆತಿಥಿಗಳನ್ನು ಒಂದೆರಡು ವರಾತನಾಡಲು ವಿನಂತಿಸಿಕೊಂಡರು. 


ದೇವು ಪ್ರಾರಂಭಿಸಿದ. 


18 


“ಅಧ್ಯಕ್ಷರೇ. ಮಹನೀಯರೇ ಮತ್ತು ಇತರ ಜನಗಳೇ. 


ಇಂದು ಸಂಜೆ ಇಲ್ಲಿ ಈ ಸ್ನೂಕರ್‌ ಟೇಬಲ್ಲನ್ನು ಉದ್ಭಾಟಿಸಲು ನನಗೆ ಬಹಳೆ 
ಸಂಶೋಷ ಅನ್ನಿಸುತ್ತೆ. ಸ್ನೂಕರ್‌ ಅತಿ ಉತ್ತಮವಾದ ಆಟ. ನಮ್ಮ ನಾಡಿನ ತರುಣ 
ಪೀಲಗಯ ತಯಾರಿಗೆ ಆತಿ ಮುಖ್ಯವಾದ ಆಡಿ ಅಂತಲೂ SE ನಮ್ಮ 
ಯುವಕ, ಯುವತಿಯರೆಲ್ಲಾ ಈ ಆಟ ಕಲಿತರೆ, ಅವರುಗಳು ಕೇವಲ ಆಟದಲೆ ಃ 3 
ಅಲ್ಲದೇ ತಮ್ಮ ಸ್ಯ ಯಾತ್ರೆಯಲ್ಲೂ ಸಫಲರಾಗಬಹುದು. ಅದು ಹೇಗೆ ಅಂತ 
ಶೇಳ್ತೀರೋ, ಹೇಳ್ತೀನಿ ಕೇಳಿ. ಸ್ನೂಕರ್‌ನಲ್ಲಿ ಮೊದಲ ಹೆಜ್ಜೆ ಏನು? ಬಿಳೀ ಚಿಂಡಿ 
ನಂದ ತನ ಚೆಂಡನ್ನು ಬುಟ್ಟಿ pe ಬೀಳಿಸೋದು. ಆಮೇಲೆ ಕೆ ಕೆಂಪು ಚೆಂಡು. ಆಮೇಲೆ 
ಹಸಿರು, ಒಟ್ಟಿನಲ್ಲಿ ಬಣ್ಣ ಬದಲಾಯಿಸ್ತಾ ಇರಬೇಕು. ಈ ಬಣ್ಣ ಬದಲಾಸೋ ಕಲೆ 
'ಯಲ್ಲಿ ಪರಿಣಿಶರಾದವರಿಗೆ, ಜೀವನ ಸಂಗ್ರಾಮದಲ್ಲಿ ಜಯ ಕಟ್ಟಿಟ್ಟ ಬುತ್ತಿ ಅಲ್ಲವೇ. 
ಸ್ನೂಕರ್‌ನ ಇನ್ನೊಂದು ಅಂಶ ಅಂದರೆ, ಕೆಂಪು ಚೆಂಡೇ ಆಗಲ, ಇನ್ನಾವ ಬಣ್ಣದ 
ಚೆಂಡೇ ಆಗಲೀ, ಬುಟ್ಟಿಗೆ. ಬೀಳಿಸಿಕೊಳ್ಳೋದು ಅತಿ ಮುಖ್ಯ. ಈ ಬುಟ್ಟಿಗೆ ಹಾಕಿ 
ಕೊಳ್ಳುವ ಕಲೆಯಲ್ಲಿ ತಯಾರಿಪಡೆಯಲು, ಸ್ನೂಕರ್‌ಗಿಂತ ಪ್ರಶಸ್ತವಾದ ಆಟ 
ಇನ್ನೊಂದಿಲ್ಲ. ಈ ಕಲೆ ಕರಗತವಾದರೆ, ತರುಣರು ತಮ್ಮ ಬಾಸ್‌ಗಳನ್ನ ಟಬುಟ್ಟೀಗೆ 
ಹಾಕಿಕೊಂಡು ಪ್ರಮೋಷನ್‌ ವಡೀಬಹುದು. ತರುಣಿಯರು ತಮ್ಮ ಭಾವೀ ಗಂಡಂದಿ 
ರನ್ನ ಬುಟ್ಟಿಗೆ ಹಾಕಿಕೊಂಡರೆ, ರಾಜಕೀಯ ಫುದಾರಿಗಳು, ಜನಗಳನ್ನೇ ಬುಟ್ಟಿಗೆ 
ಹಾಟು ರಾಜ್ಯ ಭಾರ ನಡೆಸಬಹುದು. ಒಟ್ಟಿನಲ್ಲಿ. 4 


ದೇವುನ ಭಾಷಣ ಅವ್ಯಾಹತಮಾಗಿ ಸಾಗಿತ್ತು. ರಮೇಶಣ್ಣ ತದೇಕಚಿತ್ತದಿಂದ 
ಕೇಳುತ್ತಿದ್ದರು. ಭಾಷಣ ಮುಗಿದ ಮೇಖ ದೆಳವು ನಮ್ಮ ಬಳಿಗೆ ಬಂದ. ನಾನು 
ರಮೇಶಣ್ಣನನ್ನು ದೇವುಗೆ ಪರಿಚಯಿಸಿದೆ. 


ದೇವು “ನಮಸ್ಕಾರ ಸಾರ್‌, ತಾವು ಇಲ್ಲಿಗೆ ಬಂದದ್ದು ತುಂಬಾ ಸಂತೋಷ, 
ಕನ್ನಡ ನನ್ನ ಮಾತೃ ಭಾಷೆ ಅಲ್ಲ. ಹಾಗಾಗಿ ಭಾಷೇಲಿ ಏನಾದರೂ ಹೆಚ್ಚುಕಡಿಮೆ 
ಆಗಿದ್ದರೆ ಕ್ಷಮಿಸಬೇಕು, ಹೇಗೂ ತಾವು ಹಿರಿಯರು” ಅಂತ ನಮ್ರತೆಯಿಂದ ಹೇಳಿದ- 


ರಮೇಶಣ್ಣ ದೇವುನ ಒಮ್ಮೆ ಆಳವಾಗಿ ನೋಡಿದರು. ಆ ಮೇಲೆ ನಿಧಾನವಾಗಿ, 


“ದೇವಾನಂದಾನಿ ಅವರೇ, ನಿಮ್ಮ ಭಾಷೆ ಅಚ್ಚ ಕನ್ನಡ. ಅದರಲ್ಲಿ ತಪ್ಪೇನು 
ಬಂತು ? ಆದರೆ, ಸ್ನೂಕರ್‌ ಆಟ, ನಮ್ಮ ತರುಣ, ತರುಣಿಯರಿಗೆ, ಮುಂಬರುವ 
ದಿನಗಳಲ್ಲಿ ಮಾರ್ಗದರ್ಶನ ನೀಡಬಹುದು ಅಂದರಲ್ಲಾ, ಆ ಮಾತನ್ನ ಮಾತ್ರಾ 
ನಾನು ಒಪ್ಪಲಾರೆ” ಅಂತ ಹೇಳಿ ಸುಮ್ಮನಾದರು. 


39 


ದೇವುಗೆ ಕುತೂಹಲ ಕೆರಳಿತು. 
“ಯಾಕೆ ಸಾರ್‌ ಹಾಗೆ ಹೇಳ್ತೀರಿ?” 


“ನೋಡ್ರಿ, ಈಗಿನ ಕಾಲದಲ್ಲಿ, ಟೇಬಲ್‌ ಮೇಲೆ ಇಬ್ಬರು ಆಟ ಆಡ್ತಿದ್ರೆ, 
ಇನ್ನಿಬ್ಬರು ಟೇಬಲ್‌ ಕಾಲನ್ನೇ ಹಿಡಿದು, ಅನಾಮತ್ತಾಗಿ ಎತ್ತಿ ಬಿಳಿ, ಕಪ್ಪ, ಕೆಂಪು, 
ನೇರಿಳೆ, ಎಲ್ಲಾ ಬಣ್ಣದ ಚೆಂಡುಗಳೂ ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಹರಡೋ 
ಹಾಗೆ ಮಾಡ್ತಾರೆ. ಆ ಮೇಲೆ ಇಬ್ಬರು ಆಟಗಾರರ ಷರಟು ಹರಿದು, ಹಲ್ಲು 
ಮುರಿದು, ಮನೆಗೆ ಕಳಿಸಿ, ಅನಂತರ ತಾವೇ ಗೆದ್ದದ್ದು ಅಂತ ಹೇಳಿ ಚಿನ್ನದ ಪದಕ 
ಪಡೀತಾರೆ. ಇಂಥ ಆಟದಲ್ಲಿ ತಯಾರಿ ಸಿಕ್ಕಿದ್ದೆ ವಕಾತ್ರ ನಮ್ಮ ಯುವ ಪೀಳಿಗೆ 
ಬಚಾವ್‌. ನಿಮ್ಮ ನಾಜೂಕಿನ ಅಟ ಇಂಥಾದ್ದೇನೂ ಹೇಳಿ ಕೊಡುಲ್ಲವಲ್ಲಾ” 
ರಮೇಶಣ್ಣ ಗಂಭೀರವಾಗಿಯೇ ಹೇಳಿದರೂ, ಕಣ್ಣಂಚಿನಲ್ಲಿ ನಗೆ ಇತ್ತು. 


ದೇವು “ಲೋ, ಶಿವು, ನಿಮ್ಮ ರಮೇಶಣ್ಣ ಬೆಂಗಳೂರಿನಲ್ಲಿ ಖಾಯಂ ಆಗಿ 
ಇರುಲ್ಲ ತಾನೆ, ಹಾಗೇನಾದ್ರೂ ಇದ್ದೆ. ಇಲ್ಲಿಗೆ ದಿನಾ ಬರಲು ಶುರು ಮಾಡಿದ್ರೆ 
ನನ್ನ ಮಾತು ಕೇಳುಕ್ಕೆ ಗಿರಾಕಿಗಳೇ ಸಿಕ್ಕುಲ್ಲ. ನಾನು ಕ್ಲೆಬ್ಬಿಗೇ ರಾಜೀನಾಮೆ ಕೊಡ 
ಬೇಕಾಗುತ್ತೆ. ಬರ್ತೀನಿ ರಮೇಶಣ್ಣ. ನಿಮ್ಮ ಆಶೀರ್ವಾದ ನನ್ನ ಮೇಲಿದ್ರೆ ಸಾಕು” 
ಅಂತ ಹೇಳಿ ಹೊರಟ. 


ಬಲು ಚೂಟಿ ನಮ್ಮ ದೇವು. ಬಲು ಘಾಟಿ ರಮೇಶಣ್ಣ. 


೨೪ ೮0 


“ಡಾಕ್ಸೆ ೨» ತುಂಬಾ ಅರ್ಜೆಂಟು, ನೆನ್ನೆ ಹೆಂಡತಿ ಅಪೊಡಿಸೈಟಿಸ್‌ನಿಂದ ನರಳ್ತಾ 
ಇದಾಳೆ. ಬೇಗೆ ಬರ್ತೀರಾ?” 

“ಸ್ವಲ್ಪ ಸಮಾಧಾನ ತಂದ್ಕೊಳ್ಳಿ. ಗಾಬರಿ ಆಗ್ಬೇಡಿ. ಮೂರು ವರ್ಷದ ಹಿಂದೇನೇ 
ನಿಮ್ಮ ಹೆಂಡತೀಗೆ ಅಪೆಂಡಿಕ್ಸ್‌ ಆಪರೇಷನ್‌ ಮಾಡಿದ್ದೆ. ಯಾರಿಗೂ ಎರಡು ಅವೆಂಡಿಕ್ಸ್‌ 
ಇರೋದು ನಾನು ಕೇಳೇ ಇಲ್ಲಾರಿ” 


“ಅದ್ಸರಿ ಡಾಕ್ಟರ್‌, ಆದ್ರೆ ಯಾರಿಗಾದ್ರೂ ಎರಡನೇ ಹೆಂಡ್ತಿ ಇರೋದು ಕೇಳಿರ 
ಬಹುದಲ್ವೇ ? 


20 





21 
ಇರ ಜು ೨.೧೦೩ 
ಪ್ರಪಾತದ ಅಂಚಿನಲ್ಲಿ 


ಒಬ್ಬ ಬಾತ್ಮೀದಾರ 





ಮೊನ್ನೆ ನಮ್ಮ ಸಂಪಾದಕರು ಹೇಳಿ ಕಳಿಸಿದ್ದರು. ಹೋದೆ. 


“ನೋಡ್ರಿ, ದಿನ ಬೆಳಗಾದರೆ, ಚಿನ್ನದ ಸಾಗಾಣಿಗೆ, ರೂಪಾಯಿ ಅಪಮೌಲ್ಯ, 
ದೇಶದ ಆರ್ಥಿಕ ವ್ಯವಸ್ಥೆಯ ಕುಸಿತ ಅಂತ ಏನೇನೋ ಸುದ್ದಿ ಬರ್ತಾ ಇದೆ, ಇವಲ್ಲಕ್ಕೆ 
ನಮ್ಮ ಜನ ಸಾಮಾನ್ಯರ ಪ್ರತಿಕ್ರಿಯೆ ಏನು ಅಂತ ಕಂಡು ಹಿಡಿದು ಒಂದು ವರದಿ 
ಬರೆದು ಕಳಿಸ್ತಿ” ಅಂತ ಹೇಳಿ ಒಂದು ಲೋಟ ಕಾಫಿ ಕೂಡ ಕೂಡದೆ 
ಹೊರಗಟ್ಟಿದರು. 


ಅವರ ಮನೆಯಿಂದ, ಆಟೋ ತಗೊಂಡು ಪ್ರೆಸ್‌ ಕ್ಲಬ್‌ಗೆ ಹೋಗ್ತಿದ್ದಾಗ, 
ನನ್ನ ಮುಂದಿದ್ದ ಜ್ವಲಂತ ವ್ರಶ್ನೆ ಅಂದರೆ, ಈ ಜನ ಸಾಮಾನ್ಯರಿಂದ ಅಭಿಪ್ರಾಯ 
ಸಂಗ್ರಹಣೆ. ಆಟೋ ಡ್ರೈವರ್‌ ಕೂಡ ಜನ ಸಾಮಾನ್ಯ ತಾನೆ, ಅವನನ್ನೇ ಮೊದಲು 
ಕೇಳೋಣ ಅಂದುಕೊಂಡು “ದೇಶದ ಆರ್ಥಿಕ ವ್ಯವಸ್ಥೆಯ ಕುಸಿತದ ಬಗ್ಗೆ ನಿನ್ನ 
ಅಭಿಪ್ರಾಯ ಏನಣ್ಣಾ?” ಅಂತ ಕೇಳಿದೆ. ನಿರುತ್ತರ. ಅವನ ಪಾಡಿಗೆ ಅವನು ಆಟೋ 
ನಡೆಸುತ್ತಲೇ ಇದ್ದ. ಆಟೋ ಶಬ್ದದಲ್ಲಿ ನಾನು ಹೇಳಿದ್ದು ಕೇಳಿಸಲಿಲವೇನೋ 
ಪಾಪ. ಪುನಃ ಕೇಳೋಣ ಅಂತ ಜೋರಾಗಿ “ರೀ, ಡ್ರೈವರ್‌” ಅಂತ ಕೂಗಿದೆ. 


ಅವ ಥಟ್ಟನೆ ನನ್ನ ಕಡೆ ತಿರುಗಿ “ಯಾಕೆ ಸಾರ್‌? ಏನಾಯ್ತು?” ಆಂತ ಗಾಭರಿ 
ಯಿಂದ ಕೇಳಿದ. ಅಷ್ಟು ಹೊತ್ತಿಗೆ ಸರಿಯಾಗಿ ನಮ್ಮ ಆಟೋ ಓವರ್‌ ಟೇಕ್‌ ಮಾಡು 
ತ್ರಿದ್ದ ಎತ್ತಿನ ಗಾಡಿಯ ಎತ್ತು ಬಲಕ್ಕೆ ತಿರುಗಿತು. ಆಟೋ ಮುಂಭಾಗ ಗಾಡಿಯ 
ಚಕ್ರಕ್ಕೆ ಮುತ್ತು ಕೊಟ್ಟು ವಿರಹ ವೇದನೆಯಿಂದ ಪಲ್ಟಿ ಹೊಡೆಯಿತು. ಸಧ್ಯ! 
ದೇವರ ದಯೆ. ಸ್ವಲ್ಪ ತರಚಿದ್ದು ಬಿಟ್ಟರೆ ಡ್ರೈವರ್‌ಗಾಗಲೀ, ನನಗಾಗಲೀ ಅಂತಹ 
ದೇನೂ ಪೆಟ್ಟಾಗಲಿಲ್ಲ. ಆಟೋವನ್ನ ಪುನಃ ನೇರವಾಗಿ ನಿಲ್ಲಿಸಿ, ಸ್ಟಾರ್ಸ್‌ ಮಾಡಿ 
ಹೊರಟೆವು. ಪುನಃ ಪ್ರಶ್ನೆ ಕೇಳುವ ಎದೆಗಾರಿಕೆ ನನ್ನಲ್ಲಿರಲಿಲ್ಲ 


ಪ್ರೆಸ್‌ ಕ್ಲಬ್‌ನಲ್ಲಿ ಕುಳಿತಿದ್ದಾಗ ದಿಢೀರನೆ ಒಂದು ಯೋಚನೆ ಹೊಳೆಯಿತು. 
ಒಂದು ಪ್ರಶ್ನಾವಳಿ ತಯಾರಿಸಿ, ಬೇರೆ ಬೇರೇ ವರ್ಗದ ಹಲವು ಪ್ರಾತಿನಿಧಿಕ ಜನ 


22 


ಸಾಮಾನ್ಯರಿಗೆ ಅದನ್ನ ಹಂಚಿ, ಮಾರನೆಯ ದಿನ ಅವರ ಉತ್ತರಗಳನ್ನ ಸಂಗ್ರಹಿಸಿ 
ಕೊಟ್ಟರೆ, ನನ್ನ ಕೆಲಸ ಮುಗಿದ ಹಾಗೆಯೇ ಅನ್ನಿಸಿತು. ಪ್ರಶ್ನಾವಳಿ ಅರ್ಧ ಘಂಟಿ 
ಯಲ್ಲಿ ಸಿದ್ದ ವಾಯಿತು, 


೧) ರೂಪಾಯಿ ಅಪಮೌಲ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ? 
೨) ವಿದೇಶೀ ವಿನಿಮಯದ ಕೊರತೆಗೆ ಪರಿಹಾರ ಇದೆಯೇ ? 

೩) ಬೆಲ್ಬುಗಳನ್ನು ಬಿಗಿಪಡಿಸಬೇಕೆಂಬ ಸಲಹೆಗೆ ನಿಮ್ಮ ಪ್ರತಿಕ್ರಿಯೆ? 
೪) ಖಾಸಗೀಕರಣದ ಉಪಯುಕ್ತತೆ ಹೇಗೆ ? 

೫) ಬೆಲೆ ಏರಿಕೆಯನ್ನು ತಡೆಗಟ್ಟಲು ಸಾಧ್ಯವೇ? 


ಈ ಮೇಲಿನ ಐದು ಪ್ರಶ್ನೆಗಳಲ್ಲಿ ಯಾವುದೇ ಪ್ರಶ್ನೆಗೆ ಉತ್ತರ ತಿಳಿದಿದ್ದರೆ 
ಬರೆದು ತಿಳಿಸಿ ಅಂತ ಟಿಪ್ಪಣಿ ಬರೆದು, ದಿನವಲ್ಲಾ ಅಲೆದು.ಪ್ರಶ್ನಾವಳಿಯನ್ನು ಹಂಚಿ 
ದ್ಹಾಯಿತು. ಎರಡು ದಿನಗಳನಂತರ ಹಲವು ಉತ್ತರಗಳೂ ದೊರಕಿದವು. ಇಲ್ಲಿ 
ನೋಡಿ ಪ್ರಾತಿನಿಧಿಕ ಜನ ಸಾಮಾನ್ಯರ ಪ್ರಬುದ್ಧ ಪ್ರತಿಕ್ರಿಯೆಗಳು. 


ಕಿಶನ್‌ ಚಂದ್‌ ಬೆಲ್ಟ್‌ ವಾಲಾ (ಸುಪ್ರಸಿದ್ಧ ಬೆಲ್ಸ್‌ ತಯಾರಕರು) 


ಬೆಲ್ಬುಗಳನ್ನು ಬಿಗಿವಡಿಸಬೇಕೆಂಬ ಸಲಹೆಯನ್ನು ನಾನು ಖಂಡಿತ ಒಪ್ಪುತ್ತೇನೆ 
ಮುದುಕರು, ಮಕ್ಕಳು ಸೇರಿದಂತೆ, ಭಾರತದ ಪ್ರತಿಯೊಬ್ಬ ಪ್ರಜೆಯೂ ತನ್ನ 
ಬೆಲ್ಜನ್ನು ಬಿಗಿಯಾಗಿ ಕಟ್ಟಬೇಕೆಂದು ರಾಷ್ಟ್ರಾಧ್ಯಕ್ಷರು ಸುಗ್ರೀವಾಜ್ಞೆಯನ್ನು ಹೊರಡಿಸ 
ಬೇಕು. ಇದಕ್ಕಾಗಿ ಸರ್ಕಾರವೇ ರಿಯಾಯಿತಿ ದರದಲ್ಲಿ ಬೆಲ್ಬ್‌ಗಳನ್ನು ಸರಬರಾಜು 
ಮಾಡುವ ಹೊಣೆಯನ್ನು ಹೊರಬೇಕು. ಬೆಲ್ಟ್‌ ತಯಾರಕರ ಪರದಾಗಿ, ದೇಶಕ್ಕೆ 
ಅಗತ್ಯವಿರುವ 80 ಕೋಟಿ ಬೆಲ್ಬ್‌ಗಳನ್ನು ಒಂದೇ ವರ್ಷದಲ್ಲಿ ತಯಾರಿಸಿ ವಿತರಿಸಲು 
ನಾವೆಲ್ಲಾ ಕಂಕಣಬದ್ಧರಾಗಿದ್ದೇವೆ. 


ಕಿಂಯಮರ್ಮೂರು ಕಂದ ಸ್ಪಾವಿಂ (ಖ್ಯಾತ ನೋಟ್‌ ಮುದ್ರಕರು) 


ರೂವಾಯಿ ಅಪಮೌಲ್ಯದಿಂದ ನಮ್ಮ ಕೈಗಾರಿಕೆಗೆ ತೀರ ಅನ್ಯಾಯವಾಗಿದೆ, 
ಕೆಲವೇ ದಿನಗಳಲ್ಲಿ ನಮ್ಮ ಸಾಮಾಗ್ರಿಯ ಬೆಲೆ ಶತಾಂಶ ಇಪ್ಪತ್ತರಷ್ಟು ಇಳಿದಾ 
ಹೋಯ್ತಲ್ಲ ಸ್ವಾಮಿ. ನಮಗೆ ಈ ನಷ್ಟಾನ ಯಾರು ತುಂಬಿ ಕೊಡ್ತಾರೆ? ಅಷ್ಟೆ 
ಅಲ್ಲೆ ಈಗ ಪೇಪರ್‌ ಬೆಲೆ, ಇಂಕ್‌ ಬೆಲೆ ಎಲ್ಲಾ ಜಾಸ್ತಿ ಆಗೋದರಲ್ಲಿದೆ. ದೇಶದ 
ಆರ್ಥಿಕ ಭದ್ರತೆಯನ್ನ ಕಾಪಾಡಬೇಕಾದರೆ ನಮ್ಮ” ಆಖಿಲ ಭಾರತ ನೋಟ್‌ 


23 


ಮುದ್ರಕರ ಸಂಘಕ್ಕೆ ಮಾನ್ಯತೆ ಕೊಟ್ಟು, ನಮ್ಮ ನೋಟುಗಳನ್ನು ಅಧಿಕೃತ 
ಚಲಾವಣೆಯಲ್ಲಿ ಸೇರಿಸಬೇಕು, ಆಗ ನೋಡಿ, ದೇಶದಲ್ಲಿ ಹಣದ ಹೊಳೆ ಹೇಗೆ 
ಹರಿಯುತ್ತ ಅಂತ. 


ಕಂಡೆಕ್ಟರ್‌ ಕಮಲೇಶ (ಬಸ್‌ ಕಂಡಕ್ಟರ್‌) 


ಖಾಸಗೀಕರಣ ಬೇಡ ಅಂತ ನನ್ನ ಹಲವಾರು ಸಹೋದ್ಯೋಗಿಗಳು ಹೇಳ್ತಾರೆ 
ಅನ್ನೋದು ನಿಜ. ಆದರೆ ಆದು ಅಜ್ಞಾನದ ಮಾತು. ನನ್ನ ಮಟ್ಟಿಗೆ ಹೇಳೋ 
ದಾದರೆ, ನಮ್ಮ ನಾಡಿನ ಬಸ್‌ ಸರ್ವೀಸ್‌ನೆಲ್ಲಾ ಖಂಡಿತವಾಗಿ ಖಾಸಗೀಕರಣ 
ಮಾಡಬೇಕು. ಆದರೆ, ಯಾವುದೇ ಒಬ್ಬ ಹಣವಂತ ಹೆಗ್ಗ ಣಕ್ಕೆ ಬಸ್‌ ಕಂಪನಿ 
ಮಾರೋ ಅಂತಹ ಖಾಸಗೀಕರಣ ಅಲ್ಲ ನಾನು ಹೇಳ್ತಾ ಇರೋದು. ನನ್ನ ಪ್ರಕಾರ 
ಬಸ್‌ ಸರ್ವೀಸನ್ನು ಡ್ರೈವರ್‌ ಹಾಗೂ ಕಂಡಕ್ಟರ್‌ಗಳೇ ನಡೆಸಬೇಕು. ನಮಗೆ 
ಸಂಬಳಾನೇ ಬೇಡ. ನಾವೇ ಟಿಕೆಟ್‌ಗಳನ್ನ ಅಚ್ಚು ಹಾಕಿಸಿ ಪ್ರಯಾಣಿಕರಿಗೆ ಟಿಕೆಟ್‌ 
ಮಾರಿ, ಬಂದ ದುಡ್ಡಿನಲ್ಲಿ ನಮ್ಮ ನಮ್ಮ ಸಂಬಳಗಳನ್ನ ಹಂಚಿಕೋತೇವೆ. 
ಸರ್ಕಾರದೋರು ಕೇವಲ, ಬಸ್‌ಗಳ ದುರಸ್ತಿ ಹಾಗೂ ಪೆಟ್ರೋಲ್‌ ಖರ್ಚು 
ನೋಡಿಕೊಂಡ್ರೆ ಸಾಕು. 


ಹೆರೀಷ್‌" ಹಾ (ಹವಾಲಾ ಮರ್ಚೆಂಟ್‌) 


ವಿದೇಶೀ ವಿನಿಮಯದ ಕೊರತೆ ಇದೆ ಅಂತ ಯಾರು ಹೇಳಿದ್ರು ನಿಮಗೆ? 
ಡಾಲರ್‌, ಪೌಂಡ್‌, ಮಾರ್ಕ್‌, ಯೆನ್‌. ಯಾವುದು ಎಷ್ಟು ಬೇಕು ಹೇಳಿ. ನಾನು 
ವ್ಯವಸ್ಥೆ ಮಾಡ್ತೀನಿ. ಅಂಗೈನಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಅಲೆದ ಹಾಗಾಯ್ತು 
ನಿಮ್ಮ ಸಮಾಚಾರ. ನಮ್ಮ ಸಂಘದ ಅಧ್ಯಕ್ಷರು ಆಗಲೇ ಸರ್ಕಾರಕ್ಕೆ ಬರೆದಿದ್ದಾರೆ, 
ಮಾನ್ಯತೆ ಕೊಡಿ ಅಂತ. ಮಾನ್ಯತೆ ಸಿಕ್ಕ ತಕ್ಷಣ, ನಿಮ್ಮ ರಿಸರ್ವ್‌ ಬ್ಯಾಂಕ್‌ಗೆ 
ನಾವೇ ಸರಬರಾಜು ಮಾಡ್ತೇವೆ. ವಿದೇಶೀ ವಿನಿಮಯನ. 8.21.85.ಗೆ ಒತ್ತೆ ಇಡೋ 
ಚಿನ್ನದಲ್ಲಿ ಅರ್ಧ ಭಾಗ ನಮಗೆ ಕೊಡಲಿ ಸಾಕು. 


ಆರುಮ್ಕೆ ಮಗನ್‌ (ರಾಜಕಾರಣಿ) 


ದೇಶದ ಮುನ್ನಡೆಗಾಗಿ. ಸುಭದ್ರ, ಆರ್ಥಿಕ ವ್ಯವಸ್ಥೆಗಾಗಿ ನಮ್ಮ ಪಕ್ಷ ಕಂಕಣ 
ಬದ್ಧವಾಗಿದೆ. ಆದರೆ ಸಾಮಾಜಿಕ ನ್ಯಾಯವಿಲ್ಲದೇ ಯಾವ ಮುನ್ನಡೆಯೂ 
ಸಾಧ್ಯವಿಲ್ಲ. ಶೇಕಡ ಅರುವತ್ತರಷ್ಟು ಹುದ್ದೆಗಳನ್ನು ಸಮಾಜದ ಶೋಷಿತ ವರ್ಗಕ್ಕೆ 


24 


ಮೋಸಲಿಟ್ಟು ಆ ಹುದ್ದೆಗಳನ್ನು ತುಂಬಿದ ನಂತರವೇ ದೇಶದ ಆರ್ಥಿಕ ಪ್ರಗತಿ 
ಸಾಧ್ಯ. 


ಈ ಮೋಸಲಾತಿ, ಕೇವಲ ನಮ್ಮ ದೇಶಕ್ಕೇ ಅಲ್ಲ. ಬದಲಾಗಿ ನಮ್ಮೊಡನೆ 
ಸಂಬಂಧವಿರುವ ಎಲ್ಲ ಸಂಘ-ಸಂಸ್ಥೆ ಗಳಿಗೂ ಅನ್ವಯಿಸಬೇಕು. ಮುಖ್ಯವಾಗಿ 
1.7/.೫.ನ ಎಲ್ಲ ಅಧಿಕಾರ ವರ್ಗದಲ್ಲೂ ಶೇಕಡ ಅರುವತ್ತರಷ್ಟು ಜನ ನಮ್ಮ 
ಪಂಗಡದವರಾಗಿರಬೇಕು, ಇದಕ್ಕಾಗಿ ನ್ಯೂಯಾರ್ಕ್‌ನ 3೩.21.8೯. ಕಛೇರಿಯ 
ಮುಂದೆ ನಮ್ಮ ಪಾರ್ಟಿ ಅಧ್ಯಕ್ಷರ ಅಮರಣಾಂತ ಉಪವಾಸ. 


ಮಾರತ್‌ ಹಳ್ಳಿ ಮರಿಯಮ್ಮ (ತರಕಾರಿ ಮಾರುವಾಕೆ) 


ಔದು ಸಾಮಿ, ಈ ಉಳ್ಳಾಗೆಡ್ಡಿ ಬೆಲೆ ಗುಡ್ಡೇಗೆ ನಾಲ್ಕಾಣೆ ಜಾಸ್ತಿ ಮಾಡಿವ್ನಿ. 
ಮಂಡಿ ಅತ್ರ ಬಿದ್ದಿರೋ ಹುಳಕು, ಪಳಕು ಗೆಡ್ಡೀನೆಲ್ಲಾ ಅಯ್ದು ತಂದು, ಈ 
ಮಾರ್ಕೆಟ್‌ ಇಂದಿನ್‌ ಗೇಟ್‌ನಾಗೆ ಗುಡ್ಡೇ ಹಾಕ್ಕೊಂಡು, ಕೂಲಿ ಆಳುಗಳ್ಲಿ ಮಾರಿ 
ನಾಕ್ಯಾಸು ಗಿಟ್ಟಿಸಿದ್ರೇ ನನ್ನೆ ಇವತ್ತಿನ ಊಟ. ಮೊನ್ನೇ ವರ್ಗೂ ಒಂದು ತಟ್ಟೆ 
ಚಿತ್ರಾನ್ನಕ್ಕೆ ಒಂದು ರೂಪಾಯಿ. ಇವತ್ತಿಂದ ಒಂದೂ ಕಾಲು ಅಂತುನೆ ಉನ್ನಿ. 
ಬೆಲೆ ಜಾಸ್ತಿ ಮಾಡ್ಬೆ ಇದ್ರೆ ನಾನು ಊಟ ಹೆಂಗ್ಮಾಡ್ಲಿ ಬುದ್ಧೀ? 


ಐ 


ಹೆಣ್ಣು-ಗಂಡು 
ಮಗಳ ಕೊಡುವೆ ಅಂದ ನಮ್ಮಪ್ಪ 
ಸಾವಿರಾರು ಕೊಡು ಅಂದ ಅವನೆಪ್ಪ 
ಹೆತ್ತವರಿಗೆ ತಣ್ಣೀರು 
ನನಗೆ ಕಣ್ಣೀರು 
ಆದರೆ ಇಂದು ? 
ನನ್ನೆ ಅರೆತಾಸಿನೆ ಸಂಗಕ್ಕೆ 
ಸುರಿಯುತ್ತಾನವನು ನೊರಾರು ! 


ರಂ 


26 


ನುಡಿ ಕಿಡಿಗಳು 


— ದೊಡ್ಡರಂಗೇಗೌಡ 
ತರ-ಶರ ಯುವ ನೀತಿ 
ಬಿತ್ತಿದ್ದೆಲ್ಲಾ ಬೆಳೆಯಾಗಲಿಲ್ಲ ಸಾಯಬೇಕೆಂದು ಬಯಸಿದಾಗ 
ಆಧುನಿಕ ನೆಲದಲ್ಲಿ... ನಾಪತ್ತೆಯಾಗಿದ್ದ ಜವರಾಯ ; 
ದಾಂಪತ್ಯಗಳು ಫಲಕೊಟ್ಟವಲ್ಲಾ ! ಬದುಕಬೇಕೆಂದು ಇಚ್ಛಿಸಿದಾಗ 
ಭೂಮಿಗೇ ಹೊರೆಯಾಗಿ ! ಬಂದು ಮಾತಾಡಿಸಿದ್ದ ಮಹಾರಾಯ! 
ಸಾಧನೆ 
ಜಗಳಾಡಿಕೊಂಡು 
ಹೇಗಾದರೂ ಬದುಕ್ತೀನೆಂದು 
ಮನೆ ಬಿಟ್ಟ ಮಗ.... 
ಪುದುವೆ ಮಾಡಿಕೊಂಡು 
ಮನೆಗೆ ಬಂದ 
ಹೊಸ ತೊಂದರೆಯನೂ 
ಜೊತೆಗೆ ತಂದ! 
ನಿಯತಿ ದೌರ್ಬಲ್ಯ 
ಹಾವೆಂದು ಓಡೋಡಿ ವ್ಯಕ್ತಿ ಹಣ್ಣಾದರೂ 
ಒಂದೆಡೆ ಅವಿತುಕೊಂಡೆ, ಕುಯುಕ್ತಿ ಮನ ಕಣ್ತೆರೆಯಲಿಲ್ಲ, 
ನಿಂತ ನಿಂತಲ್ಲೇ ಜೇಳು ಮಣ್ಣಿಗೆ ಹೋಗುವ ವಯಸ್ಸಾದರೂ 
ಚಿಟುಕ ಮುಳ್ಳಾಡಿಸಿತ್ತು ! ಒಳೆಗಿನಾಸೆ ಮುದಿಯಾಗಲಿಲ್ಲ! 


rm 


27 


ಜಅಂಚೆಯವಳು 


—ೆಂಭೆಂ. ಕೃಷ್ಣಮೂರ್ತಿ 





“ಏನ್ರೀ, ಅವನಿಗೆ ಕಣ್ಣಿಲ್ಲವೇನ್ರಿ ?” 

“ಇದ್ದೆ?” 

“ಸರಿಯಾಗಿ ಓದೋಕೆ ಬರೊಲ್ವೆ ?” 

“ಬರುತ್ತೆ...” 

“ಜ್ಞಾನ ಇಲ್ಲವೇನ್ರೀ ?” 

“ಇದೆ”, 

“ಮತ್ತೆ ನನಗೆ ಬರೋ ಕಾಗದಗಳನ್ನೆಲ್ಲಾ ಆ ಸಿಂಗ್ಲಾಚಾರಿ ಮನೆಗೆ ಹಾಕಿ 
ದ್ಹಾಳಲ್ಲ ಇದಕ್ಕೆ ಏನು ನಿಮ್ಮ ಅಂಬೋಣ?" ಎಂದು ಗುಂಡಷ್ಟ ಕೂಗಾಡಿದಾಗ, 
“ಯಾರನ್ನಯ್ಯಾ ನೀನು ಹೇಳೋದು?” ಎಂದು ಅರ್ಥವಾಗದೆ ಕೇಳಿದರು, ವೇದ 
ಬ್ರಹ್ಮಕೃಷ್ಟಾಚಾರ್ರು. “ಇನ್ಯಾರನ್ನ ಸ್ವಾಮಿ, ಅದೇ ಆ ಪೋಸ್ಟ್‌ ಮನ್ನು” ತಮ್ಮ 
ಮೂರನೆ ಕುಮಾರ್ತಿಯ ಮೇಲೆ ಈ ಬ್ರಹ್ಮಚಾರಿ, ಗುಂಡ ಹೇಳ್ತಿದ್ದಾನೋ ಅಂಬೋ 


ಗುವರಾನಿಯಲ್ಲಿದ್ದ, ಅವರಿಗೆ ಈಗ ಅರ್ಥವಾಗಿತ್ತು. ಗುಂಡಪ್ಪ ಕೂಗಾಡ್ತಿದ್ದುದು, 
ಆ ರಸ್ತೆಗೆ ಬರುತ್ತಿದ್ದ. ಅಂಚೆಯವಳಾದ ಶಾರದಮ್ಮನ ಮೇಲೆ ಅಂತ. 


“ಪೋಸ್ಟ್‌ ವಕ್ಕಾನ್‌ ಅಲ್ಲಯ್ಯಾ, ಪೋಸ್ಟ್‌ ಉಮನ್ನೂ ಅನ್ನು”. 

“ಯಾವ್ದೊ ಒಂದು. ಅಲ್ರೀ ನಂಗೂ ಸಿಂಗ್ಲಾಚಾರಿಗೂ ವೃತ್ಕಾಸವಿಲ್ಲವೆ ? 
ಅವನ ಮುಸುಡಿಗೂ, ನನ್ನ ಮುಖಕ್ಕೂ ವೈತ್ಯಾಸವಿಲ್ಲವೆ?” - 

ಇದೆ 


“ಮತ್ತೆ, ಯಾಕ್ರೀ, ನನಗೆ ಬಂದ ಕಾಗದಗಳನ್ನೆಲ್ಲಾ ಅವನ ಮನೆಗೆ 
ಹಾಕೋದು ? ಕಾಗದ ಬರೆಯೋರು, ಮಸಲಾ ಮನೆ ನಂಬರನ್ನ ತಪ್ಪಾಗಿ ಬರೆದಿರ 
ಬಹುದು. ಆದ್ರೆ ಯಾರ ಹೆಸರಿಗೆ ಕಾಗದ ಇದೆ ಅಂತ ನೋಡಬ್ಯಾಡ್ಜೆ.... ?” 


ಉಂಡೆ ನಶ್ಯವನ್ನು ಸುಣ್ಣ ಹಾಕಿದ ಕೈಗೆ ಹಾಕಿಕೊಂಡು ರಸವತ್ತಾಗಿ ತಿಕ್ಕಿ, 
ಒಂದು ಚಿಟಿಕಿಯನ್ನು ನಾಸಿಕಕ್ಕೇರಿಸಿಕೊಂಡು, ಸಂತ್ರಪ್ತ ಗಣಪನಂತೆ, ಗುಂಡಪ್ಪನ 


28 


ಕಡೆ ನೋಡಿದರು. ಗಂಟಲು ಸರಿಪಡಿಸಿಕೊಂಡು, ಅಪ್ಪಣೆ ಕೊಡಿಸಿದರು 
ಕೃಷ್ಟಾಚಾರ್ರು. 


“ಗುಂಡಪ್ಪ ಈಗ ಕಾಲ ಬದಲಾಗಿದೆ. ಎಲ್ಲಾ ನಂಬರುಗಳ ಕಾಲಾಪ್ಪ. 
ಹೆಸರು, ಕುಲ, ಜಾತಕಗಳನ್ನ - ನೋಡೋಕೆ ಈಗ ಪುರಸೊತ್ತೆಲ್ಲಿರುತ್ತೆ ಹೇಳು ? 
ನಿನ್ನ ಮನೆ ನಂಬ್ರು 287. ಸಿಂಗ್ಲಾಚಾರಿ ಮನೆ ನಂಬ್ರು 782. ನಿನಗೆ ಕಾಗದ 
ಬರೆಯೋದು. 287ಕ್ಕೆ ಬದಲಾಗಿ 782 ಬರೆದಿದ್ದೆ ಆ ಹೆಣಮಗಳು ತಾನೇ ಏನು 
ಮಾಡಿಯಾಳು ಹೇಳು?” ಎಂದು ಕೃಷ್ಟಾಚಾರ್ರು ಹೇಳಿದಾಗ 


“ನೀವು ಅವಳ್ನ ವಹಿಸಿಕೊಂಡು ಮಾತನಾಡಬ್ಮಾಡಿ ಸ್ವಾಮಿ” ಎಂದಾ 
ಗುಂಡಪ್ಪ ಖಾರವಾಗಿಯೇ ಹೇಳಿದ. 


“ಹಾಂಗಲ್ಲಾ ಗುಂಡಪ್ಪ, ಮೊನ್ನೆ ಬ್ಯಾಂಕಿನಾಗೆ ಹೇಳ್ತಿನಿ, ನನ್ನ ಖಾತೆಗೆ ಜಮಾ. 
ಬರಬೇಕಿದ್ದ ಹಣಾನೆಲ್ಲಾ, ಆ ಗಂಡ ಸತ್ತ ಮುಂಡೆ, ಸಕೇಳಿ ಎಂಕಮ್ಮನೆ ಹೆಸರಿಗೆ 
ಜಮಾ ಮಾಡಿದ್ದಾರಲ್ಲಾ ಇದಕ್ಕೇನು ನಿನ್ನ ಅಂಬೋಣ?” 


“ನೀವು ನಿಮ್ಮ ಹೆಸರು ಜಮಾ ರಸೀತೀಲಿ ಬರದಿರಲಿಲ್ಲ ಅಂತ ಕಾಣ್ಣುತ್ತೆ” 


“ಯಾರಯ್ಯಾ ಹೇಳಿದ್ದು. ಒಳ್ಳೆ ಲಾಡು ಉಂಡೆ ಗಾತ್ರದ ಅಕ್ಷರದಲ್ಲೇ ನನ್ನ 
ಹೆಸರು ಬರದಿದ್ದೆ.” 


“ನಿಮಗೂ ಆಕೆಗೂ ಏನಾದ್ರು ಸಂಬಂಧ” ಎಂದು ರಾಗವೆಳೆದಾಗ ಕೃಷ್ಣಾ 
ಚಾರ್ರು ಹೌಹಾರಿದರು. “ಶಿವ....ಶಿವ....ಗುಂಡಪ್ಪ ಎಲ್ಲಾದ್ರು ಉಂಟೇನಯ್ಯ. 
ನಿನ್ನ ನಾಲಿಗೇಲಿ ಬರೋ ವರಾತೇನಯ್ಯಾ ಇದು?” 


“ಮತ್ತಿನ್ನೇನು ಆಚಾರ್ರೆ, ನಿಮಗೂ ಆಕೆಗೂ ಸಂಬಂಧಯಿಲ್ಲಾಂತೀರಿ. “ಪೇ 
ಇನ್‌ ಸ್ಲಿಪ್‌ನಲ್ಲಿ ನಿಮ್ಮ ಹೆಸರನ್ನು ಬರೆದಿದ್ದೀನಿ ಅಂತೀರಾ. ಹಾಗಿದ್ರೆ ಆದ್ಯಾಕಿ 
ಎಂಕಮ್ಮನ ಖಾತೆಗೆ ನಿಮ್ಮ ಹಣ ಜಮಾ ಆಯ್ತು....?”. 


“ನಾನೂ ಅದ್ನೇ ಕೇಳಿದ್ದಕ್ಕೆ ಅಲ್ಲಿ ಕೂತಿದ್ದ ಚೋಟುದ್ದದ ಹುಡುಗಿ "ನಿಮ್ಮ 
ಅಕೌಂಟ್‌ ನಂಬ್ರು ಸರಿಯಾಗಿ ಬರೆದಿದ್ದೆ ಬನ್ರಿ, ಅಂತ ಕೇಳಿದಳು. ನಂಗೂ ನೆಪ್ಪಿಲ್ಲ. 
ಕೊನೆಗೆ ಕಡತ ತೆಗೆಸಿ ನೋಡಿದ್ರೆ, 382 ನನ್ನ ಖಾತೆ ನಂಬ್ರು, ಅದಕ್ಕೆ ಬದಲಾಗಿ 
283 ಆಂತ ಬರದಿದ್ದೆ. ಅದು ಎಂಕಮ್ಮನ ನಂಬ್ರು. “ತಾಯಿ ಖಾತೆಗೆ ಜವಾ 
ಮಾಡೋವಾಗ ಹೆಸರನ್ನ ನೋಡಬ್ಮಾಡ್ವೆ' ಅಂತ ಕೇಳಿದ್ದಕ್ಕೆ » "ಏನ್ರೀ ನಿಮ್ಮ ಹೆಸರು, 
ಕುಲ, ಜಾತಕ ಎಲ್ಲಾ ನೋಡ್ಕೊಂಡು ಕೂತುಕೊಳ್ಳೋಕೆ ನಮಗೇನು ಬ್ಯಾರೆ 


29 


ಳಸುಬಿಲ್ವ. ನಿಮಗೆ ಯಾಕ್ರೀ ನಂಬ್ರು ಕೊಟ್ಟಿರೋದು ? ಕೊಟ್ಟಿರೋ ನಂಬರನ್ನ 
ಸರಿಯಾಗಿ ಬರೀದೆ ನಮ್ಮನ್ನ ಸುಮ್ಮೆ ಕಾಡ್ತೀರಲ್ರಿ “ನನಗೇ ದಬಾಯಿಸಿದಳು....” 
“ಸಧ್ಯ ಪುಣ್ಯಾತಿಗಿಶ್ತಿ, ಎಂಕಮ್ಮ ಖಾತೆಯಿಂದ ಹಣ ತೆಗೆದಿರಲಿಲ್ಲ. ನನ್ನ ಪುಣ್ಮ....” 
ಕೃಷ್ಟಾಚಾರ್ರು ಮತ್ತೊಂದು ನಶ್ಯದ ಉಂಡೆಯನ್ನು ಮೂಗಿಗೆ ಗಿಡಿದುಕೊಂಡರು. 


“ಏನೇ ಹೇಳಿ. ಆಚಾರ್ರೇ, ಈ ಹುಡುಗೀರ್ಗೆ ಬಲೇ ಪೊಗರು ಜಾಸ್ತಿಯಾ 
ಗಿದೆ. ಅಲ್ಲಾ ಇವಳಿಗೂ ಮುಂಚೆ ರಾಮಾಶಾಸ್ತ್ರಿ ಅಂತ ಪೋಸ್ಟ್‌ ಮನ್ನಿದ್ನಲ್ಲಾ, ಏನು 
ನಯ, ಏನು ವಿನಯ. ನಾನು ಅಡುಗೆ ಮನೇಲಿ, ಕಾಫಿ ಕುಡೀತಿದ್ರೆ ಅಲ್ಲಿಗೇ 
ನನ್ನ ಕಾಗದ ತಂದುಕೊಡೋನು. ಗುಂಡಪ್ಪ ಅಂತ ವಿಳಾಸ ಇರಬೇಕಾಗೇ ಇಲ್ಲ 
ಸ್ವಾಮಿ, ಬರೀ ಗುಂ, ಬೆಂಗಳೂರು ಅಂತಿದ್ರೂ ಸಾಕು, ಗುಂಡಪ್ಪನೋರೆ ನಿಮ್ಮ 
ಕಾಗದ ತಗೊಳ್ಳಿ' ಅಂತ ಕೈಗೇ ತಂದುಕೊಡೋನು. ಆದ್ರೆ ಈಕೆ, ಕಾಗದಾನ 
ಕಾಂಪೌಂಡು ಹೊರಗಿನಿಂದಲೇ ಎಸೆದು ಹೋಗ್ತಾಳೆಲ್ಲಾ, ಇದು ದುರಹಂಕಾರ 
ವಲ್ಲದೇ ಮತ್ತೇನು ಅಚಾರ್ರೆ.,..?” 


“ಹಾಂಗಲ್ಲಾ ಗುಂಡಪ್ಪ, ನೀನು ಬ್ರಹ್ಮಚಾರ್ರಿ, ಒಬ್ಬಂಟಿಗ, ಬೆಳೆದ ಈ 
ಹೆಣಮಗಳು ನಿನ್ನ ಕಾಗದಾನ, ಅಡುಗೆ ಮನೆಗೆತಂದುಕೊಡೋಕಾಗುತ್ಯೆ ? ರಾಮಾ 
ಶಾಸ್ತ್ರಿ, ಒಂದು ಕಪ್ಪು ಕಾಫಿ ಆಸೆಗೆ ಅಡುಗೆಮನೆಗೇ ಬರೋನು. ಅಷ್ಟ್ವಾಕೆ ಈ 
ದಿನ ಪತ್ರಿಕೆ ಮರೋ ಹುಡುಗರೂ, ಪೇಫರನ್ನ ಹೊರಗಿನಿಂದ ಎಸೆದೇ ಹೋಗ್ತಾರೆ. 
ಅದು ನೀರಿನಾಗ್ಯಾದ್ರೂ ಬೀಳ್ಲಿ, ಕೊಚ್ಚೆಗಾರ. ಬೀಳಲಿ, ಅದು ಅವರ ಜವಾಬ್ದಾರಿ 
ಅಲ್ಲವಂತೆ. ನಾನು ಪೇಪರನ್ನ,ಬಾಗಿಲು ಒಳಗಾದ್ರೂ ಹಾಕಯ್ಯ ಅಂದಾಗ "ನಮಗೆ 
ಅದಕ್ಕೆಲ್ಲಾ ಟೈಮಿಲ್ಲ ಅಂತಾನಲ್ಲ ಆ ಪೋರ. ಹ್ಯಾಂಗದೆ, ದುಡ್ಡು ಕೊಟ್ಟು, ಈ 
ಫಜೀತಿ ಅನುಭವಿಸೋದ್ದು ನಮ್ಮ ಕರ್ಮ” 


“ಏನೇ ಹೇಳಿ ಸ್ವಾಮಿ, ಇವಳು ಸಿಂಗ್ಲಾಚಾರ್ಯರ ಮನೆಗೆ ಎಸೆದ ನನ್ನ ಕಾಗದ 
ಗಳನ್ನ, ಪಾಪ ಅವರು ದಿನ ಬೆಳಗಾದರೆ ಬಂದು ನನಗೆ ತಲುಪಿಸ್ತಾರಲ್ಲಾ, 
ಅವರಿಗೇನು ಕರ್ಮ ಹೇಳಿ? ಅವರೇನು ಪೋಸ್ಟುಮ್ಮಾನೇ?” ಗುಂಡಪ್ಪ ಕಳಕಳಿಯಿಂದ 
ಹೇಳಿದ. 


“ಇದಕ್ಕೆಲ್ಲಾ ಒಂದು ಪರಿಹಾರಯಿದೆ. ಆದ್ರೆ ನೀನು ಮನಸ್ಸು ಮಾಡಬೇಕು” 
ಎಂದು ವೇ॥ ಬ್ರಂ। ದೇಶಾವರಿ ನಗೆ ನಕ್ಕಾಗ “ಪರಿಹಾರ ಇದೇ ಅಂತೀರಾ? 
ಏನದು?” ಗುಂಡ ಕಾತರತೆಯಿಂದ ಕೇಳಿದ. 


“ನೋಡು ಗುಂಡಪ್ಪಾ, ನೀನೂ ಬ್ರಹ್ಮಚಾರಿ, ಒಬ್ಬಂಚಿಗ. ಆ ಪೋಸ್ಟು 
ಹುಡುಗೀಗೂ ಮದುವೆಯಾಗಿಲ್ಲ. ನೀವಿಬ್ರೂ ಮದುವೆ ಆಗ್ಬಿಟ್ರಿ, ನಿನ್ನ ಪತ್ರ 


30 


ಗಳೆಲ್ಲಾ, ವಿಳಾಸಯಿಲ್ಲದೇನೆ. ಖಾತ್ರಿಯಾಗಿ ನಿನ್ನ ಬೆಡ್‌ ರೂಂಗೆ! ತಲುಪುತ್ತೆ ಅಂತ 
ನಮ್ಮ ಅಂಬೋಣ. ಸೀನೇನಂತಿ ?” ಎಂದು ಕೈಷ್ಟಾಚಾರ್ರು ಅಪ್ಪಣೆ ಕೊಡಿಸಿದಾಗ, 
ಗುಂದಪ್ಪ ಮುಗುಮ್ಮಾಗಿ ತಲೆಯಾಡಿಸಿದ. 


ದೇ॥ ಬ್ರಂ॥ ಕೃಷ್ಣಾಚಾರ್ರ ಪರಿಶ್ರಮದಿಂದ ಗುಂಡಪ್ಪನಿಗೂ, ಆ ಪೋಸ್ಟ್‌ 
ಹೆಣಮಗಳು ಶಾರದೆಗೂ ಹರಿವಾಯು ಪ್ರೇರಣೆಯಿಂದ, ಮದುವೆ ಆಗಿಯೇ 
ಹೋಯಿತು. ಬ್ರಹ್ಮಚಾರಿ, ಆಂಜನೇಯ ಔಪಾಸಕ. ಗುಂಡಪ್ಪ ಗೃಹಸ್ತನಾದ. 


ತಿಂಗಳುಗಳುರಳಿ, ವರ್ಷಗಳು ಬಂದಾಗ, ಕೃಷ್ಟಾಚಾರ್ರು ಗುಂಡಪ್ಪನನ್ನು 
ಮೊಖ್ತಾ ಭೇಟಿಯಾದರು. ಆಗ ಅವರು ಕೇಳಿದ ಮೊದಲ ಪ್ರಶ್ನೆ “ಏನಪಾ, ನಿನ್ನ 
ಪತ್ರಗಳೆಲ್ಲಾ ಸರಿಯಾಗಿ ಮುಟ್ಟಾಯಿದೆ ತಾನೆ? ನಂಬರಿನ ಹಾವಳಿ ಇಲ್ಲಾಂತಾತು” 
ಎಂದು ನಗೆಯಾಡಿದಾಗ, ಗುಂಡಪ್ಪ ಮುಖ ಗಂಟು ಹಾಕಿದ. 


“ಪತ್ರಗಳೇನೋ ನನ್ನ ಬೆಡ್‌ರೂಂ ಮುಟ್ಟಿದೆ. ಆದರೆ, ನಂಬರುಗಳ ಹಾವಳಿ, 
ನನ್ನ ಸಂಸಾರದಲ್ಲೂ ಇಣುಕಿದೆ,” ಎಂದ ಗುಂಡಪ್ಪ. ಅರ್ಥವಾಗದೆ ಪ್ರಶ್ನಾರ್ಥಕವಾಗಿ 
ಅವನನ್ನೇ ನೋಡಿದರು ವೇದಬ್ರಹ್ಮರು. 


"ನೋಡಿ ಆಚಾರ್ರೇ, ಇವಳು ಈಗ ಪ್ರತಿಯೊಂದು ಡಬ್ಬದ ಮೇಲೂ 
ಒಂದೊಂದು ನಂಬರು ಬರದು ಅಂಟಿಸಿದ್ದಾಳೆ. ಅಕ್ಕಿ, ಬೇಳೆ, ಉಪ್ಪು, ಸಕ್ಕರೆ, 
ಎಲ್ಲಾದಕ್ಕೂ ಒಂದೊಂದು ನಂಬರ್ರು. ಅಕ್ಕಿಗೆ ಒಂದು, ಬೇಳೆಗೆ ಎರಡು, ಉಪ್ಪಿಗೆ 
ಮೂರು, ಸಕ್ಕರೆಗೆ ನಾಲ್ಕು, ಹೀಗೆ ಜೀರಿಗೆ, ಸಾಸಿವೆ, ಎಲ್ಲಾದಕ್ಕೂ ನಂಬರುಗಳು. 
ಇವಳು ಅಡುಗೆ ಮಾಡಿ. ಆಫೀಸಿಗೆ ಹೋಗೋ ಅರ್ಜಂಟು. ಅದಕ್ಕೇ ಈ 
ಅರೇಂಜ್‌ಮೆಂಟು. 


“ಭೋ ಚನ್ನಾಗಿದ್ಯಲ್ಲಾ ಗುಂಡಪ್ಪಾ” ಕೃಷ್ಣಾಚಾರ್ರು ಕಿವಿಯಿಂದ, ಕಿವಿಯ 
ತನಕ ಹಲ್ಲು ಕಿರಿದರು. “ಏನು ಚನ್ನಾಗಿದೆ ಸ್ವಾಮಿ, ನನ್ನ ಕರ್ಮ. ಈ ಹಾಳು 
ಅಡಲ್ಸ್‌ರೇಟೆಡ್‌, ಗೋಂದುಗಳು ಸಿಕ್ಕೋ ಈ ಕಾಲದಲ್ಲಿ, ಡಬ್ಬಗಳ ಮೇಲೆ 
ಅಂಟಿಸಿದ ನಂಬರುಗಳು. ಸರಿಯಾಗಿ ಅಂಟಿಕೊಳ್ತವೆಯೇ ?” 


“ಗಂಡ, ಹೆಂಡಿರ ಸಂಸಾರವೇ ಸರಿಯಾಗಿ ಅಂಟಿಕೊಳ್ಳದೇ ಇರೋವಾಗ, 
ಇನ್ನು ಗೋಂದು ಅಂಟದೇ ಇರೋದು ಯಃಕಶ್ಚಿತ್‌ ವಿಷಯ ಅನ್ನೋದು ನಮ್ಮ 
ಅಂಬೋಣ” ಎಂದು ವೇ॥ ಬ್ರಂಗಹರು ಮಧ್ಯದಲ್ಲಿಯೇ ಅಪ್ಪಣೆ ಕೊಡಿಸಿದರು 

ಕೆಳಕ್ಕೆ ಬಿದ್ದಿದ್ದ ನಂಬರಿನ ಚೀಟಿಗಳನ್ನು ತಿರುಗಿ, ಅಂಟಿಸಿದಾಗ ಅದಲು 
ಬದಲಾಗಿರಬೇಕು. ಮೂರನೇ ನಂಬರು, ನಾಲ್ಕನೇ ನಂಬರ್‌ ಡಬ್ಬದ ಮೇಲಿ, 


31 


ನಾಲ್ಕನೇ ನಂಬರ್ರು, ಮೂರನೇ ನಂಬರ್‌ ಡಬ್ಬದ ಮೇಲೆ ಅಂಟಿಸಿರಬೇಕು. ಅದಕ್ಕೇ 
ಅವತ್ತು ನಾನು ಉಪ್ಪಿನ ಕಾಫಿ ಕುಡಿಯುವ ಪರಿಸ್ಥಿತಿ ಏರ್ಪಟ್ಟಿತು, ಆಚಾರ್ರಿ.... 
ಎಂದು ಅಲವತ್ತುಕೊಂಡ ಗುಂಡಪ್ಪ. 


“ದಿವನಾಗಿ, ಅಕ್ಕಿ, ಬೇಳೆ, ರಾಗಿ, ಅಂತ ಆಯಾಯ ಪದಾರ್ಥಗಳ ಡಬ್ಬಗಳ 
ಮೇಲೆ, ಅಂಟಿಸಿದರೆ, ಇವಳ ಗಂಟೇನು ಹೋಗುತ್ತೆ ಸ್ವಾಮಿ? ನಂಬರು ಅಂಟಿಸಿದ್ರೆ 
ಯಾರಿಗೆ ತಾನೇ ಜ್ಞಾಪಕ ಇರುತ್ತೆ. ಇವಳು ಕಾಫಿ ಪುಡಿ ತನ್ನಿ ಅಂದಾಗ, ನಾನು 
ಶ್ಯಾಟಲಾಗ್‌ನಲ್ಲಿ, ಸಕ್ರಮವಾಗಿ, ಬರೆದಿರುವ, ನಂಬರನ್ನು ನೋಡಿ, ಪತ್ತೆ ಹಚ್ಚಿ, 
ಕಾಫಿ ಪುಡಿ ನಂಬರನ್ನು ಕಂಡುಹಿಡಿದು, ಇವಳಿಗೆ ಅದನ್ನು ತಂದುಕೊಡೋ ಹೊತ್ತಿಗೆ, 
ಟೈಂ ಆಗೂಲ್ವೇ ಹೇಳಿ ಆಚಾರ್ರೇ....” ಗುಂದನ ಉದ್ರೇಕದ ಪ್ರಶ್ನೆಗೆ, ಅವರ 
ಮದುವೆ ಕೂಡಿಸಿದ ವೇ॥ ಬ್ರಂ॥ ಕೃಷ್ಟಾಚಾರ್ರು, ಸಾಂತ್ವನೆದ ನುಡಿಗಳಿಗಾಗಿ ತಡ 
ಕಾಡುತ್ತಿದ್ದರು. “ಯಾಕೆ ಬಂತೋ ನಮ್ಮ ದೇಶಕ್ಕೆ ಈ ಕಂಪ್ಯೂಟರುಗಳು. 
ಅದರಿಂದ ಪ್ರಚೋದಿತವಾದ ಈ ನಂಬರುಗಳ ಹಾವಳಿ?” ಕೃಷ್ಟಾಚಾರ್ರಿಗೆ ಸಮಸೆಕೆ 
ಕ್ಲಿಷ್ಟವಾಗಿ ಕಾಣಿಸಿತು... ಮತ್ತೊಂದು ಉಂಡೆ ನಶ್ಯವನ್ನು ನಾಸಿಕಕ್ಕೇರಿಸಿದರು 
ವೇದಬ್ರಹ್ಮರು. 


ಹಾದಿಯಲ್ಲಿ ಕೇಳಿಸಿದ್ದು K 


ಏನು ರಾಯರೇ, ಬೆಲೆಗಳೆಲ್ಲಾ ಹೀಗೆ ಗಗನಕ್ಕೆ ಏರಿ ಬಿಟ್ಟಿವೆ! ಮೊನ್ನೆ 
ಒಂದು ರೂಪಾಯಿಗೆ ಆಲೂಗೆಡ್ಡೆ ಕೊಡಪ್ಪ ಅಂದ್ರೆ ಚಾಕು ತೆಗೆದ. ತಿವಿದೇ ಬಿಡ್ತಾ 
ನೇನೋ ಅಂತ ಗಾಭರಿ ಆದೆ. ಆದ್ರೆ ಅವನು ಒಂದು ಆಲೂಗೆಡ್ಡೆನ ಅರ್ಧ ಭಾಗ 
ಮಾಡಿ ತೊಗೊಳ್ಳಿ ಸ್ವಾಮಿ ನನ್ನ ನನ್ನ ಷರಟಿನ ಜೇಬಿಗೆ ತುರಕಿ ಬಿಟ್ನಲ್ಲಾರೀ !” 


"ಅಯ್ಯೋ ಸ್ವಾಮಿ, ನೀವೇ ವಾಸಿ. ನನ್ಶಥೆ ಕೇಳಿ. ಮೋಪೆಡ್‌ ಪೆಟ್ರೊಲ್‌ 
ಆಗ್ನೊಯ್ದು. ಪೆಟ್ರೊಲ್‌ ಬಂಕ್‌ಗೆ ನೂಕ್ಕೊಂಡು ಹೋದೆ. ಜೇಬಿನಲ್ಲಿ ಇದ್ದದ್ದು 
ಒಂದೇ ರೂಪಾಯಿ. ಒಂದು ರೂಪಾಯಿಗೆ ಪೆಟ್ರೊಲ್‌ ಹಾಕಪ್ಪಾ ಅಂದ್ರೆ, ನನ್ನ 
ಎಡಗೈ ಎಳೆದು ಮುಂಗೈ ಮೇಲೆ ಅತ್ತರ್‌ ಹಚ್ತಾರಲ್ಲಾ ಹಾಗೆ ಎರಡು ಹನಿ 
ಪೆಟ್ರೊಲ್‌ ಹಚ್ಚಿ, ರೂಪಾಯಿ ಕಿತ್ಕೊಂಡಾರೀ” 


32 


ಕಾಸ್ಟ ಮಂಡುವಿನಲ್ಲಿ ಕೆಲವು ದಿನ.... 


ಪ್ರಕಾಶ್‌ 





ನೆನಿವಿದ್ದ ಹೋಟಲಿನ ಪಕ್ಕದಲ್ಲೇ ಒಂದು ಸಣ್ಣ ಭವನ. ಅದರ ಬಾಗಿಲು (ಆಸ್ಪತ್ರೆ 
ಬಾಗಿಲಿನಂತೆ) ಸದಾ ತೆಗೆದೇ ಇತ್ತು. ಜನ ಸಾಲಾಗಿ ಹೋಗಿ ಬರುತ್ತಲೇ ಇದ್ದರು 
ಇದೇನು ವಿಚಿತ್ರ ಅಂತ ಬಾಗಿಲ ಹತ್ರ ಇದ್ದೋನ್ನ ಕೇಳಿದೆ. ಅವನು ಅದೇ ಕೆಸೀನೋ 
ಅಂತ ನಕ್ಕ. ಇದೇನು ನೋಡೇ ಬಿಡೋಣ ಅಂತ ಒಳಕ್ಕೆ ಕಾಲಿಟ್ಟೆವು, ಒಳಗೆ ಒಂದು 
ಭಾರೀ ಹಾಲ್‌ನಲ್ಲಿ ಸುಮಾರು 20-25 ಜ್ಯಾಕ್‌ಪಾಟ್‌ ಯಂತ್ರಗಳು. ಅದಕ್ಕೆ ನಂ 
ದೇಶದ ನಾಣ್ಯ ಆಗೋಲ್ಲ. ದುಡ್ಡು ಕೊಟ್ಟರೆ ಆ ಯಂತ್ರಕ್ಕೆ ಹಾಕೋ ನಾಣ್ಯಗಳು 
ಅಲ್ಲೇ ಸಿಗುತ್ತವೆ. ನಾಣ್ಕ ಹಾಕೋದು, ಹ್ಯಾಂಡ್ಲ್‌ ಎಳೆಯೋದು, ಏನೂ ನಾಣ್ಮ 
ಬೀಳದೇ ಇದ್ದರೆ ಪೆಚ್ಚು ಮುಖ ಹಾಕ್ಕೊಳ್ಳೋದು, ಇದೇ ಸೈಕಲ್‌ ಅಲ್ಲಿ ಸತತವಾಗಿ 
ನಡೆಯುತ್ತೆ. ಎಲ್ಲೋ ಒಬ್ಬಿಬ್ಬರಿಗೆ ಇದ್ದಕ್ಕಿದ್ದಂತೆ ನಾಣ್ಯಗಳ ಸುರಿಮಳೆ ಆಗ್ತಾ, 
ಇತ್ತು. ಮಿಕ್ಕವರೆಲ್ಲ ಬಕರಗಳಂತೆ ಅದನ್ನೇ ನೋಡ್ತಾ ನಿಂತಿರ್ತಿದ್ರು 1 ಈ ಕೆಸೀನೋ 
ಕೆಳಗಡೆ ಹಂತದಲ್ಲಿ ಇನ್ನೊಂದು ಹಾಲ್‌. ಅಲ್ಲಿ ರೂಲೆ ಆಟ. ರೂಲೆ ಟೇಬಲ್‌ 
ಸುತ್ತ ಜನ ಇದ್ದೇ ಇರ್ತಾರೆ. ಅಲ್ಲಿ ಸಿಬ್ಬಂದಿ ವಾತ್ರ ಬಹಳ ಚುರುಕು. ಮಧ್ಯದಲ್ಲಿ 
ಒಂದು ಚಕ್ರ. ಆ ಚಕ್ರದಲ್ಲಿ ಬಂದು ಸಣ್ಣ ಗೋಲೀನ ಕೈಯಿಂದ ತಿರುಗಿ ಬಿಡ್ತಾನೆ. 
ಚಕ್ರ ಜೋರಾಗಿ ತಿರುಗಿ ನಿಂತಾಗ, ಆ ಗೋಲಿ ಯಾವ ನಂಬರ್‌ಗೆ ಒಲಿಯುತ್ತೋ, 
ಆ ನಂಬರ್‌ ಮೇಲೆ ನಿಮ್ಮ ಬೆಟ್‌ ಇದ್ರೆ ನಿಂ ಲಕ್ಕು! ಇಲ್ದಿದ್ರೆ ಯಥಾ ಪ್ರಕಾರ 
ಪೆಚ್ಚು ಮುಖ! ಭಾರತ ಒಂದೇ ಅಲ್ಲ. ಇತರ ದೇಶಗಳ ಭಾರೀ ವರ್ತಕರು 
ಇತ್ಯಾದಿ (ಕಪ್ಪು ಹಣ ಹೇರಳವಾಗಿ ಇರೋರು) ಅಲ್ಲಿ ಸಾವಿರಾರು ರೂಪಾಯಿ 
ಸುರೀತಾ ಇದ್ರು. ನಾನೂ ಬಾಯಿ ಬಿಟ್ಟುಕೊಂಡು ನೋಡ್ತಿದ್ದೆ. ಸಂಜೆ ಆಯ್ತು 
ಅಂದ್ರೆ ಸರಿ, ಇತರ ಹೋಟಲುಗಳಿಂದ ಬಸ್ಸುಗಳ ಸಾಲು ಬರ್ತಾ ಇತ್ತು. ಭಾರೀ 
ಸಂಖ್ಯೆಯಲ್ಲಿ ಜನ (ಬಹಳ ಜನ ಭಾರತೀಯರೇ ಅನ್ನಿ) ಕೆಸೀನೋ ನೋಡುಕ್ಕೆ 
ಬರ್ತಾ ಇದ್ರು. ಬಡ ಭಾರತದಲ್ಲಿ ಕಸೀನೋ ನೋಡಿಲ್ದೆ ಇರೋರಿಗೆ ಇದೊಂದು 
ನೂತನ ಆನುಭವ. 


33 


ನೇಪಾಲದಲ್ಲಿ ನೋಡಲೇಬೇಕು ಅಂದ್ರೆ, ಅಲ್ಲಿನ ಏರ್‌ಲೈನ್ಸ್‌ ನೋರು ಏರ್ಪ 
ಡಿಸಿರೋ ಮೌಂಟನ್‌ ಫ್ಲೈಟ್‌. ಅದರಲ್ಲಿ ಹಿಮಾಲಯದ ಹಲವಾರು ಶಿಖರಗಳನ್ನ 
ಸಾಲಾಗಿ ತೋರಿಸ್ತಾರೆ, ಬಹಳ ರಮ್ಯವಾದ ದೃಶ್ಯಗಳು. ಪೈಲಟ್‌ ಆ ಎವೆರೆಸ್ಟ್‌ 
ದೂರದಲ್ಲಿ ತೋರಿಸಿದಾಗ, ಅದರ ಮೇಲೆ ಹತ್ತಿದ ಟೆನ್‌ಸಿಂಗ್‌ ಮತ್ತು ಹಿಲರಿ 
ಆವರ ಜ್ಞಾಪಕ ಬಂದು ಮೈ ನಡುಗಿತು. 


ಕಟಮಂಡುಗೆ ಸುಮಾರು ನಾಲ್ಕು ಗಂಟೆ ದೂರದಲ್ಲಿ ಪೋಕ್ರ ಅಂತ ಅಂದದ 
ಊರಿದೆ. ಅಲ್ಲಿಗೆ ಹೋಗೋದು ಸ್ವಲ್ಪ ತ್ರಾಸ! ರಸ್ತೆ ರಿಪೇರಿ ಕಾರ್ಯ ನಾಲ್ಕು 
ವರ್ಷದಿಂದ ನಡೀತಿದೆಯಂತೆ. ಜಲ್ಲೀ ಕಲ್ಲಿನ ಮೇಲೆ ನಮ್ಮನ್ನೆಲ್ಲ ಕುಲುಕಿಸ್ತಾ ಜೀಪ್‌ 
ನಲ್ಲಿ ಪ್ರಯಾಣ! ಬೆಂಗಳೂರಿನ ರಸ್ತೆಗಳು ನೆನಪಿಗೆ ಬಂದವು, ಪೋಕ್ರದಲ್ಲಿ ದೊಡ್ಡ 
ಸರೋವರ. ನಂ ಹೋಟಲ್‌ ಸೇರುಕ್ಕೆ ಅದನ್ನ ಒಂದು ತೆಪ್ಪದಲ್ಲಿ ದಾಟ 
ಬೇಕು. ಶಾಂತವಾದ ವಾತಾವರಣ, ನಗೆ ಮೊಗದ ವೇಯ್ಬರ್‌ಗಳು, ದೊಡ್ಡ 


ಸರೋವರದಲ್ಲಿ ಪ್ರಶಾಂತ ಬೋಟಿಂಗ್‌, ಎರಡು ದಿನ ಕಳೆದದ್ದೇ ಗೊತ್ತಾಗಲಿಲ್ಲ. 


ಪ್ರವಾಸಿಗಳನ್ನೆಲ್ಲ ಕಟಿಮಂಡುನಲ್ಲಿ ಪಶುಪತಿನಾಥ ದೇವಸ್ಥಾನಕ್ಕೆ ಮರೀದೆ 
ಕರಕೊಂಡು ಹೋಗುತ್ತಾರೆ. ಅದರ ಹೊರಗೇ ಚಿತಾಗಾರ. ನಂ ಗೈಡು ಮೂರು 
ಮೂರು ಜಾಗ ತೋರಿಸಿ, ಇದು ಮೂರು ಬೇರೆ ಜಾಗಗಳು, ಲೋಯರ್‌ ಕಾಸ್ಟ್‌, 
ಮಿಡಲ್‌ ಹಾಗೂ ಅವರ್‌ ಕಾಸ್ಟ್‌ನವರ ಅನುಕೂಲಕ್ಕೆ ಆಂತ ವಿವರಿಸಿದ. ನನಗೆ 
ಸೋಜಿಗ ಆಯ್ತು. ಅಲ್ಲಿ ಸ್ವರ್ಗಕ್ಕೆ ಹೋಗುವಾಗ ಆತ್ಮಗಳಿಗೂ ಬೇರೆ ಬೇರೆ ಏರ್‌ 
ಕಾರಿಡಾರ್‌ಗಳಿರುತ್ತವೆಯೇ? ಅಂತ. ನನ್ನ ಸಂಶಯಾನ ನನ್ನಲ್ಲೇ ಇಟ್ಟುಕೊಂಡೆ. 


ನೇಪಾಳದ ರಾಜನ ಅರಮನೇನ ನೋಡೋಣ ಅಂತ ಹೋದೆವು. ರಾಜ 
ಬೀರೇಂದ್ರ, ಯಾರಾದರೂ ಕಲ್ಲು ಬೀರಾರು ಆಂತ ಸುತ್ತ ದೊಡ್ಡ ಗೋಡೆ ಕಟ್ಟಿ 
ಬಿಟ್ಟಿದಾನೆ. ಮುಖ್ಯ ಗೇಟಿನಿಂದ ಮಾತ್ರ ಅರಮನೆ ಕಾಣುತ್ತೆ. ಅದನ್ನ ನೋಡಿ 
ಮೈಸೂರರಸರ ಗತ ವೈಭವ ಜ್ಞಾ ವಕಕ್ಕೆ. ಬಂತು. 


ಸರಿ, ಜೇಬು ಖಾಲಿ ಆಗ್ತಾ ಬಂತು. ವಾವಸ್‌ ಕಲ್ಕತ್ತಾಗೆ ಬಂದೆವು. ಅಲ್ಲಿ 
ಏರ್‌ಪೋರ್ಟ್‌ನಲ್ಲಿ ಜನಜಂಗುಳಿ, ಕಸ್ಟಂಸ್‌ ತಗಾದೆ, ಯಧಾಪ್ರಕಾರ. ನಂ ಹತ್ರ, 
ನೇಪಾಳದ ಹಸಿರು ನೆನಪುಗಳನ್ನ ಬಿಟ್ರೆ ಬೆಲೆ ಬಾಳೋದು ಏನೂ ಇರಲಿಲ್ಲ; ಧೈರ್ಯ 
ವಾಗಿ ಹಸಿರು ದಾರೀಲಿ ನಡೆದೆವು. 


ಗೆ 
[ 


34 


ನಮ್ಮ ರಸ್ತೆಗಳ ದುರವಸ್ಥೆ 


ಶಾಂತಾ ರಘು 





``ಅಮರಕದಲ್ಲಿ ಎಲ್ಲದಕ್ಕಿಂತ ನಂಗೆ ಅತ್ಯಂತ ಮೆಚ್ಚಿಗೆಯಾಗಿದ್ದು ಅಲ್ಲಿನ ರಸ್ತೆಗಳೇ! 
ಎಷ್ಟು ಚಿನ್ನಾಗಿ 11೩1714೩11 ಮಾಡಿದಾರೆ! ಏನು Traffic control! ಇಲ್ಲಿ 
ಒಂದ್ಸರಿ ಜಯನಗರದಿಂದ ಮಲ್ಲೇಶ್ವರಕ್ಕೆ ಡ್ರೈವ್‌ ಮಾಡಿ ಬಂದ್ರೆ, ದಿನವೆಲ್ಲಾ 
ಸುಧಾರಿಸ್ಕೋಬೇಕು !- -” ಅಂತ ಗೆಳತಿಯರಿಗೆ ಹೇಳ್ತಾ ಇದ್ದೆ. 


“ಸಾಕ್‌ ಸಾಕೇ! ಅತಿಯಾಯ್ತು ನಿಂದು! ಅಮೆರಿಕಾಗೆ ಹೋಗಿ ಬಂದೋರ್ಗೆಲ್ಲಾ 
ಇದೇ ಚಾಳಿ! ಸುಮ್ನೆ ಅಲ್ಲೀದನ್ನೇ ಹೊಗಳೋದು! ಏನಾಗಿದೆ ನಮ್ಮ 
ರಸ್ತೆಗಳು? - -” ಅಂತ ರಮಾ ಬಯ್ದಳು. 


ನಿಟ್ಟುಸಿರಿಟ್ಟೆ. ಏನ್ಮಾಡೋದು? "ಇದ್ದದ್ದು ಇದ್ದ ಹಾಗೆ ಹೇಳಿದ್ರೆ, ಎದ್ದು 
ಬಂದು ಎದೇಗೆ ಒದ್ಬಂತೆ!” ಬೇರೆಯವರ ಒಳ್ಳೆಯ ಗುಣಗಳನ್ನು ಒಪ್ಕೊಳ್ಳೋದ್ರಲ್ಲಿ 
ಏನಿದೆ ಅವಮಾನ? 


ಹೋದ ಆಗಸ್ಟ್‌ನಲ್ಲಿ ಲಾಸ್‌ ಏಂಜಲಿಸ್‌ನಲ್ಲಿ ಹೋಗಿಳಿದು, ಸrportನಿಂದ 
ಹೊರಗೆ ಬಂದು ಪ್ರಯಾಣದ ಸುಸ್ತನ್ನೂ ಮರೆತು ಆನಂದದಿಂದ, ಅಚ್ಚರಿಯಿಂದ 
ನಿಂತು ಬಿಟ್ಟೆ ! ಆಹಾ ! ಎಂತಹ ರಸ್ತೆಗಳು! ಅ-ಗ-ಲ-ವಾಗಿ, ನುಣ್ಣಗೆ ಹೊಳೆಯು 
ತ್ತಿದ್ದ ರೋಡುಗಳು ! ಹಾಯಾಗಿ ಅವುಗಳ ಮೇಲಿ ಹರಿದಾಡುತ್ತಿದ್ದ ದೊಡ್ಡ 
ಅಮೆರಿಕನ್‌ ಕಾರುಗಳು | 


ಮದರಾಸಿನಲ್ಲಿ ನನ್ನ ತಮ್ಮನ ಮನೆಯಿಂದ ಸಿirpಂrtಗೆ ಹೋಗುವಷ್ಟರಲ್ಲಿ, 
ನಮ್ಮ ಕಾರು ಹಳ್ಳ, ದಿಣ್ಣೆಗಳಲ್ಲಿ ಹತ್ತಿ, ಇಳಿದು, ಕುಣಿದು ಕುಪ್ಪಳಿಸಿ, ಅಡ್ಡಾದಿಡ್ಡಿ 
T೩8ಗಂನಲ್ಲಿ ಸಿಕ್ಕಿ, ಇಲ್ಲದ ಸರ್ಕಸ್ಸೆಲ್ಲಾ ಮಾಡಿ, ನುಜ್ಜುಗುಜ್ಜಾಗಿ, ಒಂದು 
ಯಾಗವೇ ಮಾಡಿದಷ್ಟು ಶ್ರಮ ಪಟ್ಟಿದ್ದು ನೆನಪಿನಲ್ಲಿ ೫೯೦೩% ಆಗಿತ್ತು! 


ಅಮೆರಿಕದಲ್ಲಿ ಮುಕ್ಕಾಲು ಪಾಲು ಎಲ್ಲ ಕಡೆ ೦೫೮ way tr. ನಾಲ್ಕರಿಂದ 
ಆರು ಲೇನುಗಳು. ೦೫೦೩೩೬೦ ಆನ್ನುವ ಮಾತೇ ಇಲ್ಲ. ಯಾರೂ ಹಾರನ್ನು 


35 


ಹೊಡೆಯುವುದೇ ಇಲ್ಲ. ಅವರವರ 1೩೧ಗಗಳಲ್ಲಿ ನೆಮ್ಮದಿಯಾಗಿ 80 ಮೈಲಿ 
ಸ್ಪೀಡಿನಲ್ಲಿ ಹೋಗ್ತಾ ಇರಬಹುದು. ಅಲ್ಲಿ ಇನ್ನೂ ಗ್ಯಾಲನ್‌, ಮೈಲುಗಳ 
ಯುಗದಲ್ಲೇ ಇದ್ದಾರೆ. ಪೆಟ್ರೋಲ್‌ಗೆ ಗ್ಯಾಸ್‌ ಅಂತಾರೆ. ಡ್ರೈವ್‌ ಮಾಡುವುದೆ 
ಆನಂದದ ಅನುಭವ ಅಲ್ಲಿ. 


ಇಡೀ ಅಮೆರಿಕದಲ್ಲೇ ಲಾಸ್‌ ಏಂಜಲಿಸ್‌ನಲ್ಲಿ ಅತ್ಯಧಿಕ ಕಾರುಗಳು. ಅವು 
ಗಳನ್ನು ಪಾರ್ಕ್‌ ಮಾಡೋಕೇ ಎಲ್ಲೂ ಜಾಗವಿಲ್ಲ. ಮುಕ್ಕಾಲು ಪಾಲು ರಸ್ತೆಗಳ 
ಎರಡೂ ಪಕ್ಕ ಒತ್ತಾಗಿ Nose 10 £೩1 ಕಾರುಗಳನ್ನ ಪಾರ್ಕ್‌ ಮಾಡಿರ್ತಾರೆ. ಈ 
ಸಮಸ್ಯೆಗೆ ಸರ್ಕಾರ ಒಂದು ಪರಿಹಾರ ಹೇಳಿತು. 


“ದೆಯವಿಟ್ಟು ಒಂದು ಕಾರಿನಲ್ಲಿ ಒಬ್ಬರು ಹೋಗಬೇಡಿ. ಇಬ್ಬರಾದ್ರೂ ಒಂದು 
ಕಾರನ್ನು ಹಂಚಿಕೊಳ್ಳಿ” ಅಂತ. ಇದಕ್ಕೆ ೮೩ 7೦೦1 ಆಂತ ಹೆಸರು. ಎಡಗಡೆ 
ಪ್ರತ್ಯೇಕ 1.೩76 ಇರತ್ತೆ. ೮೩೯ 7೦೦1ನವರು ಈ ಲೇನಿನಲ್ಲಿ ೫೫1೯೩ 5೧604ನಲ್ಲಿ 
ಹೋಗಬಹುದು. ಕೆಲವರು ಜಾಣರು ಈ ಸೌಕರ್ಯವನ್ನು ದುರುಪಯೋಗಪಡಿಸಿ 
ಕೊಳ್ತಾರೆ. ಸೂಪರ್‌ ಸ್ಟೀಡಿನಲ್ಲಿ ಹೋಗಲು, 8.1೯6 5126 ಡಮ್ಮಿಗಳನ್ನು ಪಕ್ಕದಲ್ಲಿ 
ಕೂಡಿಸಿಕೊಂಡು, ೮೩೯ 7೦01ನ ಲೇನಿನಲ್ಲಿ ಜೆಟ್‌ ವೇಗದಲ್ಲಿ ಹೋಗ್ತಾ ಇರ್ತಾರೆ ೇ 
L.A. ಟ್ರಾಫಿಕ್‌ ಪೋಲೀಸ್‌ ಭಯಂಕರ ಕಾರ್ಯಪಟುಗಳು. ಬಲು ಬೇಗನೇ ಈ 
ಡಮ್ಮಿವಾಲಾಗಳನ್ನ ಹಿಡಿದು, ಯದ್ವಾ ತದ್ವಾ Fine ಹೇರ್ತಾ ಇದ್ದಾರೆ ! 


ಲಾಸ್‌ ಏಂಜಲಿಸ್‌ Freeways ಮತ್ತು Hೈಃghwaysಗಳೆಲ್ಲಿ 24 ಗಂಟೆಗಳೂ 
ಸಾವಿರಾರು ಕಾರುಗಳು ಎಡೆಬಿಡದೆ ಹರಿಯುತ್ತಲೇ ಇರುತ್ತವೆ. ಈ ಟ್ರಾಫಿಕ್‌ ಅನ್ನು 
ಕಂಟ್ರೋಲ್‌ ಮಾಡುವ ವಿಧವೋ ಅದ್ಭುತ. ಹೆಲಿಕಾಪ್ಟರುಗಳಲ್ಲಿ ಹಾರಾಡುತ್ತ 
ಟ್ರಾಫಿಕ್‌ ನಿಯಂತ್ರಣ ಮಾಡ್ತಾ ಇರ್ತಾರೆ. ಟಿ.ವಿ.ಯಲ್ಲಿ ಪ್ರತ್ಯೇಕ ಚಾನೆಲ್‌ನಲ್ಲಿ 
ವಾಹನಗಳಿಗೆ ಎಡೆಬಿಡದೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ, ನೀವೀಗ ಯಾವ 
80101೩೯6ನಲ್ಲಿರುವಿರಿ, ಮುಂದೆ ಯಾವ ಯಾವ ರಸ್ತೆಗಳು ಬರುತ್ತೆ, ಹೀಗೆ. 


ಇದಲ್ಲದೆ ನೂರಾರು €ಂp ಕಾರುಗಳೂ, ಮೋಟಾರ್‌ ಬೈಕುಗಳೂ, ಗಸ್ತು 
ಹೊಡೆಯುತ್ತಲೇ ಇರತ್ತೆ. ಅವು ಯಾವಾಗ, ಎಲ್ಲಿಂದ ಪತ್ರಕ್ಷವಾಗುತ್ವೇಂತ 
ಹೇಳೋದೇ ಕಷ್ಟ. ಅಪ್ಪಿ ತಪ್ಪಿ ವೇಗ ಮಿತಿ ಮೀರಿದಿರೋ, ಯಾವುದೋ ಮಾಯೆ 
ಯಲ್ಲಿ ಧಿಡೀರನೆ ಹಾಜರಾಗಿ, ನಿಮ್ಮನ್ನು ಆಟ್ಟಿ, ಪಕ್ಕಕ್ಕೆ ನಿಲ್ಲಿಸಿ ಬಿಡ್ತಾರೆ. ಉಸಿರೆತ್ತುವ 
ಹಾಗೇ ಇಲ್ಲ. ಕೈಯಲ್ಲಿ ಟಿಕೆಟ್‌ ಕೊಟ್ಟು ಆದೃಶ್ಯರಾಗಿ ಬಿಡ್ತಾರೆ. ದೂರದಲ್ಲೆಲ್ಲೋ 
“ಊಂಯ್‌ |! ಊಂಯ್‌!” ಎಂದು ಟ್ಫ್ಯಾಫಿಕ್‌ ಪೋಲೀಸ್‌ ಕಾರಿನ ಸೈರನ್‌ 


36 


ಕೇಳಿತೋ, ಎಲ್ಲ ಕಾರುಗಳೂ ಥಟ್ಟನೆ ವೇಗ ಕಡಿಮೆ ಮಾಡಿ, ಸಾಧು ಪ್ರಾಣಿಗಳಂತೆ 
ಹೋಗುತ್ತಿ. ಲಾಸ್‌ ಏಂಜಲಿಸ್‌ನಲ್ಲಿ ಟ್ರ್ಯಾಫಿಕ್‌ ವಿಧಿಗಳು ಬಲು ಕಟ್ಟುನಿಟ್ಟು. 


ಟ್ರಕ್ಕುಗಳಿಗೆ ಬಲ ತುದಿಯಲ್ಲಿ ಪ್ರಶ್ಯೇಕ 18೧. ಆ ಟ್ರಕ್ಕುಗಳೋ ರಾಕ್ಷಸ 
ಪ್ರಮಾಣದವು. 20 ಅಡಿ ಎತ್ತರದಲ್ಲಿ ಡ್ರೈವರ್‌ ಮುಖ ಕಾಣತ್ತೆ ! ಉದ್ದ 40, 50 
ಆಡಿ ಇರತ್ತೆ. ಒಂದೇ ಟ್ರಕ್ಕು 30, 40 ಹೊಸ ಕಾರುಗಳನ್ನು ತುಂಬಿಕೊಂಡು 
ಊರಿಂದೂರಿಗೆ ಸಾಗಿಹುತ್ತೆ ! 


ಅಲ್ಲಲ್ಲೇ ವಿಶದವಾಗಿ ಟ್ರ್ಯಾಫಿಕ್‌ Instiuctions. 100ರಿಂದ 200 ಅಡಿ 
ಗಳಿಗೊಮ್ಮೆ ಟೆಲಿಫೋನ್‌ ಬೂತ್‌ಗಳು. ನಮ್ಮ ಗೆಳೆಯರ ಕಾರು ಒಮೆ 
ಗHghwayಯಲ್ಲಿ ನಿಂತು ಹೋಯಿತು: ತಕ್ಷಣ ಫೋನ್‌ ಮಾಡಿದ್ರು. ಸ್ವಲೆ 
ಹೊತ್ತಿನಲ್ಲಿ Pick up ಕಾರು ಬಂದು, ಅವರನ್ನೂ ಕರೆದುಕೊಂಡು, ಅವರ 


ಕಾರನ್ನೂ 770%: ಮಾಡಿಕೊಂಡು ಹೋಯಿತು. 


ಅಮೆರಿಕದಲ್ಲಿ ಆಕ್ಸಿಡೆಂಟುಗಳೇನಾದ್ರೂ ಆದರೆ ಭಯಂಕರ ಪ್ರಮಾಣದಲ್ಲೇ 
ಇರುತ್ವೆ-ಕಾರುಗಳ ವೇಗ 80, 90 ಮೈಲು ಇರೋದ್ರಿಂದ. 


ಊರೊಳಗೆ ಎಲ್ಲೆಲ್ಲೂ ವಾವಚಾರಿಗಳಿಗೆ Frist 08೦106. ರೋಡು ಕ್ರಾಸ್‌ 
ವಾಡುವಲ್ಲಿ ಪಕ್ಕದ ಕಂಬದಲ್ಲಿರುವ ಬಟನ್‌ ಒತ್ತಿದರೆ, “Walk'' ಅಂತ ಚಿಹ್ನೆ 
ಬಂದ ಕೂಡಲೇ ೮೯೦56 ಮಾಡಬೇಕು. 


ಹೀಗೆ ಒಂದು ದಿನ ವಾಕಿಂಗ್‌ ಹೋಗ್ತಾ ಇದ್ದಾಗ, ಕ್ರಾಸಿಂಗ್‌ ಇಲ್ಲದ ಕಡೆ 
ಕ್ರಾಸ್‌ ವಾಡಬೇಕಾಗಿ ಬಂತು. ಅನುಮಾನದಿಂದ ನಿಂತಿದ್ವಿ ಶರವೇಗದಲ್ಲಿ 
ಬರ್ತಾ ಇದ್ದ ಡಜನ್‌ಗಟ್ಟೆ ಕಾರುಗಳು "ನರ್‌, ಸರ್‌' ಎಂದು ನಮ್ಮ ಮುಂದೆಯೇ 
ಬಂದು ನಿಂತುಬಿಟ್ಟು. * ಕಕ್ಕೌಬಿಕ್ಕಿಯಾದ್ವಿ. ನಮ್ಮೆದುರಿಗಿದ್ದ ನಿಸಾನ್‌ ಕಾರಿನಿಂದ 
ಅಮೆರಿಕನ್‌ ಒಬ್ಬ, ಹ್ಯಾಟನ್ನು ತೆಗೆದು, “ಮೇಡಂ ! ಪ್ಲೀಸ್‌!” ಅಂತ ಕೈಬೀಸಿ 
ದಾಗ ಅರ್ಥವಾಯ್ತು - ನಾವು ಕ್ರಾಸ್‌' ಮಾಡೋಕೇ ಈ ಕಾರುಗಳು ಕಾಯ್ತಾ ಇದ್ದು 
ಅಂತ! ನೀವು ರಸ್ತೆ ಬದಿಯಲ್ಲಿ ಒಂದ್ನಿಮಿಷ ನಿಂತ್ರೂ ಸರಿ, ಜೆಟ್‌ ಸ್ಪೀಡಿನಲ್ಲಿ ಬರ್ಮಾ 
ಇರೋ ಕಾರುಗಳೆಲ್ಲ ನಿಂತು, ನೀವು ದಾಟುವುದನ್ನೇ ಕಾಯುತ್ವೈ ! ಪಾದಜಾರಿಗಳ 
ಕೂದಲು ಕೊಂಕಿದರೂ ಅವರ ಗತಿ ಅಧೋಗತಿ ! ಯದ್ವಾತದ್ವಾ ೫೩೩6 ಹೇರಿ, 
ಲೈಸನ್ಸ್‌ ಕಿತ್ತುಕೋತಾರೆ ! ನಮ್ಮ ಸೌತ್‌ ಎಂಡ್‌ ಸರ್ಕಲ್‌ನಲ್ಲಿ ಒಂದೈದು ನಿಮಿಷ 
ಫೋಲೀಸಿನವ ಇಲ್ದಿದ್ರೆ, ಕ್ರಾಸ್‌ ಮಾಡುವವರ ಪಾಡು ನಾಯಿ ಪಾಡೇ ! 


37 


ಪಾರ್ಕಿಂಗ್‌ ಇಲ್ಲದ ಕಡೆ ಪಾರ್ಕ್‌ ಮಾಡಿದ್ರೆ, ಲಿ೪೦ 0೩೭೬ ಮಾಡಿದ್ರೆ, 
ಯಾವ ಮುಲಾಜೂ. ಇಲ್ಲೆ, ಟಿಕೀಟು ಕೊಡ್ತಾರೆ, ತಪ್ಪು ಮಾಡಿದವ, ಚಿಕ್ಕಪ್ಪನ 
ಮಗನಾದ್ರೂ ಸಹ! ನಮ್ಮ ಖಬ.G. ರೋಡಿನಲ್ಲಿ No parking 
ಅಂತ ಮುಖದ ಮೇಲೆ ಹೊಡೆಯೋ ಹಾಗೆ ಬೋರ್ಡುಗಳದ್ರೂ, ಅವುಗಳ 
ಮುಂದೆಯೇ ರಾಜಾರೋಷವಾಗಿ ಸಾಲುಸಾಲಾಗಿ ಕಾರುಗಳನ್ನ ನಿಲ್ಲಿರ್ರಾರೆ! 
ಹೇಳೋರಿಲ್ಲ, ಕೇಳೋರಿಲ್ಲ! ಹುಟ್ಟು ಗುಣ ಸುಟ್ರೂ ಹೋಗದು - ಅಲ್ವೆ? 


“ಸರಿ, ಸರಿ! ಅಮೆರಿಕಾದಲ್ಲಿ ಡಾಲರ್‌ ಕೊಳೀತಾ ಇದೆ. ಅವರು ಮೊಸೈೈಕ್‌ 
ತರಾನೇ ರಸ್ತೆ ಮಾಡಬಹುದು. ಬೇಕಾದ್ರೆ ದಿನಾ ಅವನ್ನ ಪಾಲೀಷೂ ಮಾಡ್ಬ 
ಹುದು. ಇಂಡಿಯಾನ ಅಮೆರಿಕಾಗೆ ಹೋಲಿಸೋಕಾಗುತ್ಯೆ?” ಆಂತ ಮೂಗು 
ಮುರೀಬೇಡಿ ! ಒಪ್ಪಿದೆ. ನಮ್ಮತ್ತ ದುಡ್ಡಿಲ್ಲ. ಆದರೆ ಒಂದು ಸಹಜ ಶುಚಿಯ 
ಮನೋಧರ್ಮ ಬೇಡ್ವೆ ? ಅದಕ್ಕೇನು ಕಾಸು ಖರ್ಚು ಮಾಡಬೇಕಾಗಿದೆ ? 


ಅಮೆರಿಕದ ರಸ್ತೆಗಳಲ್ಲಿ ಹಲವು ಅಡಿಗಳಿಗೊಮ್ಮೆ ದೊಡ್ಡ ದೊಡ್ಡ ಕಸದ 
ತೊಟ್ಟಿಗಳು "Use m' ಅಂತ ಹಣೆಯ ಮೇಲೆ ಬರೆಸ್ಕೊಂಡು ನಿಂತಿರುತ್ತೆ. 
ನಂಬಿರಿ, ಎಲ್ಲರೂ ಅದನ್ನು ಯೂಸ್‌ ಮಾಡ್ತಾರೆ. ಇಲ್ಲದಿದ್ರೆ ಭಯಂಕರ 8180. 
Highways ನಲ್ಲೆಲ್ಲಾ “$ 1.000 for littering” ಅಂತ ನೂರಾರು ಫಲಕಗಳು. 


ಮೊನ್ನೆ 4ನೆಯ ಬ್ಲಾಕಿನಲ್ಲಿ ನಮ್ಮ ಮುಂದೆಯೇ ೫/1 $/1ನಲ್ಲಿದ್ದ ಒಬ್ಬ 
"ಗಣ್ಯರು' ತಿನ್ತಾ ಇದ್ದ ರಸಬಾಳೆ ಹಣ್ಣನ್ನ ಮುಗಿಸಿ, ಸಿವ್ಪೇನ ರಸ್ತೆಯ ಮೂಲೆ 
ಯಲ್ಲಿದ್ದ ಕಸದ ತೊಟ್ಟಿಗೆ- - - - ಹಾಕಲಿಲ್ಲ. ಅಲ್ಲೇ ಎಸೆದು ಬಾಯೊರಸಿಕೊಂಡು 
ಹೋದರು. ಹಿಂದೆ ಹೋಗ್ತಾ ಇದ್ದ ನಾನು, ನಮ್ಮವರು ಎಚ್ಚರಿಸದಿದ್ರೆ--ಸಿಪ್ಪೇನ 
ದ ೪ ಬ ಬ 
ತುಳಿದು, ಮುಗ್ಗರಿಸಿ ಬಿದ್ದು, ಮುಂದಿನ ಮೂರು ಹಲ್ಲು ಮುರ್ಕೋತಾ ಇದ್ದೆ. 


ಕೆ 

ಪ್ಲೆ ಎಸೆಯೋದು, ನಮ್ಮ ಜನರ ದಿನಂಪ್ರತಿ ದುರಭ್ಯಾಸಗಳು. ಮರೆತು, 

ನ್ನ ರಸ್ತೆಯ ಬದಿಗೆ ಎಸೆದವನ ಮುಂದೆ ಧಿಡೀರನೆ ಪೋಲೀಸಿನವ 
ಪ್ರತ್ಯಕ್ಷನಾಗಿ, 5 ಡಾಲರ್‌ ಜುಲ್ಮಾನೆ ತೀಡಿದ್ದನ್ನ, ಸಿಂಗಪೂರಿನಲ್ಲಿ ಕಣ್ಣಾರೆ ನೋಡಿ 
ದೆವು. Tax ಅನ್ನೋ ಹೆಸರಿನಲ್ಲಿ, ನಾನಾ ವಿಧದಲ್ಲಿ ನಮ್ಮ ಹತ್ರ ಕಾಸು ಕಿತ್ಕೋತಾ 
ಇದೆಯಲ್ಲ ಸರ್ಕಾರ? ರಸ್ತೆಗಳನ್ನು ಗಲೀಜು ಮಾಡುವವರಿಗೆ ನಿರ್ದಾಕ್ಷಿಣ್ಯವಾಗಿ Fine 
ಹಾಕಲಿ. ತೆಪ್ಪಗೆ 7೩% ಕೊಡೋರು, ತೆಪ್ಪಗೆ ೫1೧೮ಗಳನ್ನೂ ಕೊಡ್ತಾರೆ. ನಮ್ಮ 
ರಸ್ತೆಗಳೂ ಕ್ಲೀನಾಗಿರತ್ವೆ. ರಸ್ತೆಯಂಚುಗಳನ್ನ ತಮ್ಮ ಮನೆ ಲಟ್ರೀನ್‌ ಆಂತ 


ರಸ್ತೆಯುದ್ದಕ್ಕೂ ಉಗಿಯೋದು, ಕಾಗದ, ಕಚಡಾ, ಕಡಲೆಕಾಯಿ ಸಿಪ್ಪೆ, ಬಾಳೆ 


38 


ತಿಳಿದಿದಾರಲ್ಲ ಎಷ್ಟೋ ಜನ, ಅಂಥವರನ್ನ ಹಿಡಿದು ನಾಲ್ಕು ದಿನ ಜೈಲಿನಲಿಟ್ಟರೆ 
ಖಂಡಿತ ತಪ್ಪೇನಿಲ್ಲ. 


ನಮ್ಮ ರಸ್ತೆಗಳು ಶುಚಿಯಾಗಿ, ಸುಂದರವಾಗಿರೋದಕ್ಕೆ ಸರ್ಕಾರದೊಂದಿಗೆ 
ನಾವೂ ಸಹಕರಿಸಿ, ನಮ್ಮ ಅಳಿಲು ನೇವೆ ನೀಡಿದರೆ, ನಮ್ಮ ರೋಡುಗಳನ್ನ ನೋಡಿ 
ನಮಗೆ ರೋಮಾಂಚನವಾಗ್ಹೆ € ಇದ್ರೂ--ರೋದಿಸದೇ ಇರೋಕಾದ್ರೂ ಸಾಧ್ಯವಾಗ 
ಬಹುದಲ್ವೆ ) 





ಶುಭಾಶಯಗಳೊಂದಿಗೆ 
ಸಸ್‌ ಕೀಟ್‌ 
ಟ್ರ ಸ 


ಪೀಣ್ಯ ಮೂರನೆಯ ಹೆಂತೆ, ಪೀಣ್ಯ 
ಬೆಂಗಳೂರು 560 058 


ಶುಭಾಶಯಗಳೊಂದಿಗೆ: 


ಶ್ರೀ ಬಿಲ್ವ ಗಾಯತ್ರಿ ಎಂಟರ್‌ಪ್ರೈಸಸ್‌ 


(ಇಂಜಿನಿಯರ್ಸ್‌, ಕಾಂಟ್ರಾಕ್ಟರ್ಸ್‌, ಫ್ಯಾಬ್ರಿಕೇಟರ್ಸ್‌, ಕನ್ಸಲ್‌ಟಂಟ್ಸ್‌) 


ಎಲ್ಲ ತರಹ ಇಂಜಿನಿಯರಿಂಗ್‌ ಜಾಬ್‌ ವರ್ಕ್‌ಗಳಿಗೆ ನಮ್ಮನ್ನು ಸಂಪರ್ಕಿಸಿ 


ವಿಳಾಸ; 
ಬ. ಆರ್‌. ಮೋಹನೆರಾಜು ಕಾಂಪೌಂದ್‌ 
ಚಿನ್ನಗಾನಹಳ್ಳಿ 
ದೂರವಾಣಿ ಪಿ. ಓ. ಬೆಂಗಳೊರು-560 061 





ಸ್‌ 


ಕಾಶ್ಯಪ್‌ ಇಲೆಕಿ ಬಕಲ್ಸ್‌ 


ಶುಭಾಶಯಗಳೊಂದಿಗೆ 
| 
| 


ನಾನಾರ ನ ರ ರ ಗ 


111/1, ಫಿನಿಧಿ ಕಾಂಪ್ಲೆಕ್ಸ್‌ 
ಮಲ್ಲೇಶ್ವರಂ 
ಬೆಂಗಳೂರು 560 003 


7 








ಅಪರಂಜಿ ಜಾಹೀರಾತು ದರಗಳು 


ಪೂರ್ಣ ಪುಟ” (Ful Page)- ರೂ. 800/. 
ಅರ್ಧ ಪುಟ (Half Pag)- ರೂ. 400/- 
ಕಾಲು ಪುಟ (Quarter Page)- ರೂ. 250/- 


ಜಾಹೀರಾತುಗಳನ್ನು, ಅವುಗಳ ವರ್ಗಕ್ಕೆ ತಕ್ಕ ಚಿಕ್ಕುಗಳೊಡನೆ ಕೆಳಗಿನ 
ವಿಳಾಸಕ್ಕೆ ಕಳುಹಿಸಿ 


ಅಪರಂಜಿ ಕಾರ್ಯಾಲಯ 
36, 6ನೇ ಮುಖ್ಯ ರಸ್ತೆ 
ಮಲ್ಲೇಶ್ವರಂ ಬೆಂಗಳೂರು-560003 


| ವಿ.ಸೂ:- ಚೆಕ್ಕುಗಳನ್ನು ಅಪರಂಜಿ ಹೆಸರಿಗೆ ನಮೂದಿಸಬಹುದು 


SENIORS | 


ಮಾಸ್‌ಕಾಟ್‌ ಆಗ್ರೋ ಕೆಮಿಕಲ್ಸ್‌ 
ಹೈವೇಟ್‌ ಲಿಮಿಟೆಡ್‌ 


93, 3ನೇ ಫಟ್ಟ, 
ಪೀಣ್ಯ ಇಂಡಸ್ಟ್ರಿಯಲ್‌ ಏರಿಯ, 
ಬೆಂಗಳೂರು-560 058. 


ದೂರವಾಣಿ 395902 ತಂತಿ "ಮಾಸ್‌ಕಾಟ್‌' ಟೆಲೆಕ್ಸ್‌ -845-580 
| ಭತ್ತ, ಕಬ್ಬು ಮತ್ತು ಗೋಧಿಯ ಬೆಳೆಗಳಲ್ಲಿ ಕಳೆ ನಿಯಂತ್ರಣ ಮಾಡುವುದಕ್ಕೆ 
" " ವಾಕ್ಟೀಡ್‌'' ಕಳೆನಾಶಕವನ್ನು ಉವಯೋಗಿಸಿರಿ. 


ಶುಭಾಶಯಗಳೊಂದಿಗೆ *- 


ಎನ್‌. ಎಸ್‌ ಗಿರಿಮಾಜಿ ಅಂಡ್‌ ಸನ್ಸ್‌ 
[ಬೆಂಗಳೂರು] 


ನಂ. 46, ಇಂಡಸ್ಟ್ರಿಯಲ್‌ ಸಬರ್ಬ್‌ 
ಯಶವಂತಪುರ, ಬೆಂಗಳೂರು-560 022. 





REGISTERED No. BGW-180 


ಶುಭಾಶಯಗಳೊಂದಿಗೆ 


ಟರ್ನ್‌-ಕೀ ಕನ್‌ ಸ್ರಕ್ಷನ್ಸ್‌ 
(ಪ್ರೈ) ಲಿವಿಂಟೆಡ್‌ 
11ನೇ ಮೇನ್‌ ರಸ್ತೆ 
ಮಲ್ಲೇಶ್ವರಂ 
ಬೆಂಗಳೂರು-560 003. 
ಪೋನ್‌ : 364118 





Printed by V R NATII for the 00011101 M SIUVA KUMAR, Publshcd 
and owned by M SIIVA KUMAR, 36, 6th Main Road. Mallcswaram, 
Bang ilo1e-S60 003 Printed at IMPRESSIONS, 404, Sampige Road, Mallcswatam, 


Bangatore-560 003 Editor M SHIVA KUMAR 


